


SOA 
ಸ್ಥಳದಲ್ಲನ ಸ್ಪೀಯರು 


ಆಶಿಷ್‌ ರಾಯ್‌ಚೂರ್‌ 


ಉಚಿತವಾದ ಹಂಚಿಕೆಗಾಗಿ ಮಾತ್ರ 

ಮುದ್ರಣ ಮತ್ತು ಹಂಚಿಕೆ: ಆಲ್‌ ಪೀಪಲ್ಸ್‌ ಚರ್ಚ್‌ ಮತ್ತು ವರ್ಡ್‌ ಔಟ್‌ ರೀಚ್‌, ಬೆಂಗಳೂರು 
ಪ್ರಥಮ ಪ್ರತಿ: ಡಿಜಿಟಿಲ್‌ ಬಿಡುಗಡೆ ಮೇ 2021 

ಕನ್ನಡಕ್ಕೆ ಭಾಷಾಂತರಿಸಿದವರು: ರವಿಕುಮಾರ್‌ ಎಂ. 

ಮುಖಪುಟಿ ಮತ್ತು ವರ್ಣವಿನ್ಯಾಸ:ಕರುಣಾಜಿೆರೋಮ್‌, ಬೈಷ್ಯೆಯ್ತ್‌ ಡಿಸೈನ್ಸ್‌ 
Contact information: 

All Peoples Church& World Outreach, 

#319,2" Floor, 7" Main, HRBR Layout, 

2" Block, Kalyan Nagar, Bangalore 560043 

Karnataka INDIA 

Phone: +91-80-25452617 

Email: bookrequest@apcwo.org 

Website:apcwo.org 


Unless otherwise indicated, all Scripture quotations are taken from the Holy Bible, New king 
lames Version. Copyright @1982 by Thoms Nelson, inc., Used by permission. All right 
reserved. 


Scriptures marked as” (MSG)” are taken from THE MESSAGE: The Bible in Contemporary Language 
copyright 2002 by Eugene H. Peterson. 


Scripture marker as” (GNB)” are taken from the GNB-Second Edition ©1992 by American 
Bible Society Used by permission. 


ಉಚಿತ ವಿತರಣೆಗಾಗಿ 


ಈ ಪುಸ್ತಕದ ಉಚಿತ ವಿತರಣೆಯು ಆಲ್‌ ಪೀಪಲ್ಸ್‌ ಸಭೆಯ ಸಭಿಕರು, ಪಾಲುಗಾರರ ಹಣಕಾಸಿನ 
ನೆರವಿನ ಮೂಲಕ ಸಾಧ್ಯವಾಗಿದೆ. ಇಂತಹ ಉಚಿತ ಪುಸ್ತಕ ಪ್ರಕಾಶನದ ಮೂಲಕ Ila) ಸಮೃದ್ಧಿ 
ಹೊಂದಿದ್ದರರೆ ಆಲ್‌ ಪೀಪಲ್ಸ್‌ ಸಭೆಯ ಪ್ರಕಾಶನಗಳ ಉಚಿತ ವಿತರಣೆ ಮತ್ತು ಮುದ್ರಣಗಳಿಗೆ 
ಹಣಕಾಸಿನ ಸಹಾಯ ನೀಡುವಂತೆ ನಿಮ್ಮನ್ನು ಆಹ್ಮಾನಿಸುತ್ತೇವೆ. ವಂದನೆಗಳು! 


ಮೇಲಿಂಗ್‌ ಪಟ್ಟಿ ಉಚಿತ ಹೆಚ್ಚುವರಿ ಪುಸ್ತಕಗಳಿಗಾಗಿ 


ಹೊಸ ಪುಸ್ತಕಗಳು ಮುದ್ರಣವಾದಾಗ ಅವುಗಳನ್ನು ಪಡೆದುಕೊಳ್ಳಲು ದಯವಿಟ್ಟಿ ನಿಮ್ಮ ಸರಿಯಾದ 
ಅಂಚೆ ವಿಳಾಸ ಮತ್ತು ಯಾವ ಭಾಷೆಗಳಲ್ಲಿ ಪುಸ್ತಕಗಳು ಬೇಕೆಂಬುದನ್ನು ನಮ್ಮೊಂದಿಗೆ 
ಹಂಚಿಕೊಳ್ಳಿರಿ. ನಾವು ನಿಮ್ಮ ಸಭೆಯಲ್ಲಿ ಸತ್ಯವೇದ ಅಧ್ಯಯನ ಗುಂಪು, ಸತ್ಯವೇದ ಶಾಲೆ, ಸೆಮಿನಾರ್‌ 
ಮುಂತಾದವುಗಳಿಗಾಗಿ ಹೆಚ್ಚಿನ ಪುಸ್ತಕಗಳನ್ನು ಕಳುಹಿಸಲು ನಾವು ಸಂತೋಷವುಳ್ಳವರಾಗಿದ್ದೇವೆ. 
ನಿಮಗೆ ಎಷ್ಟು ಪುಸ್ತಕಗಳು ಬೇಕೆಂಬುದನ್ನು ನಮಗೆ ತಿಳಿಸಿರಿ. ನಾವು ಅವುಗಳನ್ನು ನಿಮಗೆ 
ಕಳುಹಿಸುತ್ತೇವೆ. 


(Kannada Book - Women in the Workplace ) 


ಕೆಲಸದ ಸ್ಥಳದಲ್ಲಿನ 
ಸ್ಲಿಯರು 


ಪರಿವಿಡಿ 


1. ಮಹಿಳೆಯರು ಕೆಲಸದ ಸ್ಮಳದಲ್ಲಿರುವುದು ಸರಿಯೇ? -------- 1 
2.ಕೆಲಸದ ಸ್ನಳದಲ್ಲಿನ ಸ್ಪೀಯರು ಕುಟುಂಬ, ಕೆಲಸ ಮತ್ತು ಅವರ ಸ್ವಂತ 
ಆತ್ಮೀಕತೆಯನ್ನು ಹೇಗೆ ಸಮತೋಲನ ಮಾಡಬಹುದು? ------- 9 
3.ಕೆಲಸದ ಸಳದ ಸವಾಲುಗಳನ್ನು ಸಿೀಯರು ಹೇಗೆ ನಿಭಾಯಿಸುತ್ತಾರೆ? --- 14 


4.90,0 - ಆದಾಯದ ಕುಟಿಂಬಗಳ ಅಪಾಯಗಳ ಅವುಗಳನ್ನು ಹೇಗೆ 
ದೂರವಾಗಿರಿಸುವುದು. --------------- 18 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


1. ಮಹಿಳೆಯರು ಕೆಲಸದ ಸ್ಥಳ BO) OBB) ಸರಿಯೇ? 


“ಕೆಲಸದ ಸ್ಥಳದಲ್ಲಿನ ಸ್ಟೀಯರು” ಎಂಬ ವಿಷಯದ ಕುರಿತು ನಾನು ಮಾತನಾಡಲೂ 
ಮೊದಲು ಉದ್ದೇಶವನ್ನೆಟ್ಟುಕೊಂಡಾಗ ನನ್ನ ಪತ್ನಿಯಾದ ಏಮಿಯವರು “ಈ ವಿಷಯದ ಬಗ್ಗೆ 
ಮಾತನಾಡಲು ನೀವು ಅರ್ಹರು ಎಂದು Vlad) ಭಾವಿಸುವುದೇನು?” ಎಂಬುದಾಗಿ ನನ್ನನ್ನು 
ಕೇಳಿದರು. “ನನ್ನ ವಿಧಾನ ಸರಳವಾಗಿದೆ! ಈ ವಿಷಯದ ಕುರಿತು ಸತ್ಯವೇದದಲ್ಲಿ 
ಆದಿಕಾಂಡದಿಂದ ಪ್ರಕಟಿಣೆಯವರೆಗೆ ನಾನು ಅಧ್ಯಯನ ಮಾಡುತ್ತೇನೆ. ಮತ್ತು ಇದನ್ನು 
ಕೇಳವವರಿಗೆ ಪ್ರಸ್ತುತ ಪಡಿಸುತ್ತೇನೆ” ಎಂಬುದಾಗಿ ಉತರಿಸಿದೆ. ಆದ್ದರಿಂದ ನಾನು ಇಲ್ಲಿ 
ಹಂಚಿಕೊಳ್ಳುತ್ತಿರುವುದು ಮಬಿಶ್ಚಯವಾಗಿ ನನ್ನ ಸ್ವಂತ ಅನುಭವಗಳಲ್ಲ ಆದರೆ 
ಸಂಪೂರ್ಣವಾಗಿ ದೇವರ Dots ನನ್ನ ಅಧ್ಯಯನವಾಗಿದೆ. ವಿಷಯಾಂಶದ ಕುರಿತು 
ಸತ್ಯವೇದದ ಪ್ರಸ್ತಾಪ ತೆಗೆದುಕೊಂಡು ನಮ್ಮ ಜೀವಿತಗಳಿಗೆ ಇದನ್ನು ಅನ್ನ್ವಯಿಸಿಕೂಳ್ಳವುದನ್ನು 
ನಾವು ಕಲಿಯೋಣ. 


ಸ್ಟೀಯರು ಕೆಲಸದ ಸ್ಥಳದಲ್ಲಿ ದುಡಿಯುವುದು ಸರಿಯೇ? ಇವರ ಕುರಿತು ಜನರು ವಿವಿಧ 
ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಕಲವರು "ಹೌದು' ಅನ್ನುತ್ತಾರೆ ಹಾಗೆಯೇ ಇತರರು ಇಲ್ಲ 
ಎಂಬುದಾಗಿ ಹೇಳುತ್ತಾರೆ. ಸ್ಪೀಯರು ಮನೆಯಲ್ಲೇ ಇರಬೇಕು ಮತ್ತು ಹೊರಗಡೆ 
ಹೆಜ್ಜಿಯನ್ನಿಡಬಾರದು. ಆದರೆ ಇದರ ಕುರಿತು ಸತ್ಯವೇದಕ್ಕನುಸಾರವಾದ ದೃಷ್ಟಿಕೋನವನ್ನು 
ನಾವು ಪಡೆಯೋಣ. 


ಸ್ತೀಯರ ಮೇಲೆ ಸತ್ಯವೇದದ ದೃಷ್ಟಿಕೋನ 


ಆದಿಕಾಂಡ 2:18 
ಮತ್ತು ಯೆಹೋವ ದೇವರು ಮನುಷ್ಯನು ಒಂಟೆಗನಾಗಿರುವುದು ಒಳ್ಳೇದಲ್ಲ ಅವನಿಗೆ ಸರಿಬೀಳುವ 
ಸಹಕಾರಿಯನ್ನು ಉಂಟುಮಾಡುವೆನು ಅಂದನು. 


ಸ್ಟೀಯು ಏಕೆ ಸೃಷ್ಟಿಸಲ್ಪಟ್ಟಿಳು? ಪುರುಷನಿಗೆ ಸಹಕಾರಿಯಾಗಿರಲು ಮತ್ತು ನೆರವು 
ನೀಡಬೇಕೆಂಬ ಸಾಮಾನ್ಯವಾದ ಎರಡು ಕಾರಣಗಳಿಗಾಗಿ ಸ್ಟೀಯನ್ನು ದೇವರು ಸೃಷ್ಟಿಸಿದನು. 
ಆಕೆಯು ಅವನ “ಸಹಕಾರಿಣಿಯಾಗಿರಬೇಕಿತ್ತು” . ಇಬ್ರಿಯದಲ್ಲಿ ಇದರ ಅರ್ಥವು “ವಿರುದ್ಧ 
ಬಾಗ ಅಥವ ಪ್ರತಿಕೂಲ ಭಾಗ” ಎಂಬುದಾಗಿದೆ. ಆದ್ದರಿಂದ ಸ್ಪ್ಟೀಯು ಪುರುಷನ ಅಧೀನ 
ಬಾಗವಾಗಿ ಸೃಷ್ಟಿಸಲ್ಪಟ್ಟೆದ್ದಾಳೆ್‌ ಆದರೆ ಅವನ ಪ್ರತಿಕೂಲ ಅಂಗ ಒಂದು ಸಮಾನ 
ಭಾಗವಾಗಿರಬೇಕು. ಪುರುಷ ಮತ್ತು ಸ್ಲ್ಟೀಯರು ಸಮಾನವಾಗಿ ಹೀಗೆ ಸೃಷ್ಟಿಸಲ್ಪಟ್ಟೆದ್ದಾರೆ. 
ಆದುದ್ದರಿಂದ ಪುರುಷ ಮತ್ತು ALoh ನಡುವಿನ ಸಂಬಂಧವು ಪ್ರಕೃತಿಯಲ್ಲಿ 
ಪರಸ್ಪರವಾಗಿರಬೇಕೆಂಬುದಾಗಿ ಉದ್ದೇಶಿಸಲ್ಪಟ್ಟಿದೆ. ಅವರು ಪರಸ್ಪರ “ನೆರವು ಮತ್ತು 
ಸಹಕಾರಿಗಳಾಗಿದ್ದಾರೆ” . ಆದರೆ ಬೀಳುವಿಕೆ ಅಥವಾ ಪತನದ ಸಮಯದಲ್ಲಿ ಇದೆಲ್ಲವೂ 
ಬದಲಾಯಿತು. 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


ಆದಿಕಾಂಡ 3:16 

ಆ ಮೇಲೆ ಸ್ತ್ರೀಗೆ ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟಪಡಬೇಕೆಂದು ನಾನು 
ನೇಮಿಸಿದ್ದೇನೆ ಕಷ್ಟದಿಂದಲೇ HBV, ಹೆರುವಿ ಗಂಡನ ಮೇಲೆ ನಿನಗೆ ಆಶೆಯಿರುವುದು ಅವನು ನಿನಗೆ 
ಒಡೆಯನಾಗುವನು. 


ದೇವರು ಪುರುಷ ಮತ್ತು ಸ್ಪೀಯರನ್ನು ಅವರು ಪರಸ್ಪರ ಪೂರಕವಾಗಿರಲು ಪ್ರಾರಂಭದಲ್ಲಿ 
ರಜಿಸಿದ್ದನು ಆದರೆ ಅವರು ಪಾಪಮಾಡಿ ಬಿದ್ದಾಗ ಸ್ಟೀಯು ಪುರುಷನಿಗೆ ಅಧೀನಳಾದಳು. 
ಆಕ ಯ ಬಯಕ ಮತ್ತು ಹಾತೊರೆಯುವುದು ಆಕ ಯ ಗಂಡನ ಕಡೆಗೆ ಆಗಿತ್ತು ಮತ್ತು ಅವನು 
ಆಕೆಯ ಮೇಲೆ SYS ಮಾಡುವವನಾದನು. ಹೀಗೆ ಬೀಳುವಿಕೆಯ ಒಂದು ಫಲಿತಾಂಶವು 
ಇದಾಯಿತು, ಇಂದು ಮನುಷ್ಯನು ದೊರೆತನ ಮಾಡುವ ಬಿದ್ದಹೋದಂತಹ ಒಂದು 
ಪ್ರಪಂಚವನ್ನು ನಾವು ಹೊಂದಿದ್ದೇವೆ. ಇದು ಬಿದ್ದ ಹೋದ ರಾಜ್ಯ ಮತ್ತು ದೇವರ ಉದ್ದೇಶಿತ 
ರಾಜ್ಯವಲ್ಲ. ಆದರೆ ವಿಮೋಚನೆಯಲ್ಲಿ sr ಸ್ಪ್ಟೀಯನ್ನು ಪುರುಷನೊಡನೆ 
ಸರಿಸಮಾನವಾಗಿರಲು ಪುನಃ ಸ್ಥಾಪಿಸಿರುವ೦ತದ್ದು ಶುಭ ಸಂದೇಶವಾಗಿದೆ. ಕ್ರಿಸ್ತನಲ್ಲಿ ಗಂಡು 
ಅಧವಾ ಹೆಣ್ಣು ಇಲ್ಲ. “ನೀವೆಲ್ಲರು BA, ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ 
ಯೆಹೂದ್ಯನು ಗೀಕನು ಎಂದೂ ಆಳು ಒಡೆಯ ಎಂದೂ ಗಂಡು ಹೆಣ್ಣು ಎಂದು ಭೇದವಿಲ್ಲ” . 
(ಗಲಾತ್ಯದವರಿಗೆ 3:28) 


ಈಗ ಪುರುಷ ಮತ್ತು ಸ್ಟೀಯು ಕೃಪೆಯ ಜೀವಿತದಲ್ಲಿ ಜೊತೆ ಬಾಧ್ಯಸ್ಮರು (ಗೀಕನಲ್ಲಿ = 
“ಜೊತೆಯಾಗಿ ಭಾಗವಹಿಸುವವರು” ) 


1 ಪೇತ್ರ 3:7 

ಅದೇ ರೀತಿಯಾಗಿ ಪುರುಷರೇ, 2 Codd. ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ 
ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅವರು ಜೀವವರಕೆ, 
ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆ೦ದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ 
ಪ್ರಾರ್ಥನೆಗಳಿಗೆ ಅಡ್ಡಿಯಿರುವುದಿಲ್ಲ. 


ದೇವರ ವಿಷಯದಲ್ಲಿ ಸ್ಪೀಯು ಪುರುಷನಿಗೆ ಸರಿಸಮಾನಳೆಂದು ಮನುಷ್ಯನು ಈಗ 
ಅರ್ಥಮಾಡಿಕೊಳ್ಳಬೇಕು. ಹೇಗಾದರೂ ಬಿದ್ದು ಹೋಗಿ ವಿಮೋಚನೆ ಹೊಂದದ ಲೋಕದಲ್ಲಿ, 
ನಾವು ಇನ್ನೂ ಸಹ ಪುರುಷರು ಪ್ರಾಬಲ್ಯಗಳನ್ನು ಪ್ರಧಾನವಾಗಿ ಹೊಂದಿರುವುದನ್ನು 
ನೋಡುತ್ತೇವೆ. ಪ್ರಪಂಚವು ಸಂಪೂರ್ಣವಾಗಿ ವಿಮುಕಗೊಂಡಿಲ್ಲ ಮತ್ತು ಆದ್ದರಿಂದ ಈ ರಚನೆ 
ಮುಂದುವರಿಯುತ್ತದೆ. 


ಸತ್ಯವೇದದ B, odd 


ದೇವರ ವಾಕ್ಯದ ನಮ್ಮ ಅಧ್ಯಯನದಲ್ಲಿ, ಸ್ಪೀಯರನ್ನು ಅವರ ಮನೆಗಳಿಂದ ಹೊರಗಡೆಯಲ್ಲಿ 
ದೇವರು ವಿಬಿನ್ನಪಾದ ಸಾಮರ್ಥ್ರ್ಯಗಳೊಡನೆ ಉಪಯೋಗಿಸಿದ್ದನ್ನು ಇತಿಹಾಸದುದ್ದಕ್ಕೂ 
ನೋಡುತೇವೆ. ಕೆಲವು ಉದಾಹರಣೆಗಳ ತ್ವರಿತ ಪಟ್ಟಿ: 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


ಮಿರ್ಯಾಮಳು ಪ್ರವಾದಿನಿ 


ವಿಮೋಚನಕಾಂಡ 15:20 

ಆರೋನನ ened ಮಿರ್ಯಾಮಳು ಪ್ರವಾದಿನಿಯಾಗಿದ್ದು ದಮ್ಮಡಿಯನ್ನು ಕೈಯಲ್ಲಿ 
ತೆಗೆದುಕೊಂಡಳು. ಸ್ಲೀಯರೆಲ್ಲರೂ ದಮ್ಮಡಿಗಳನ್ನು ಹಿಡಿದು ನಾಟ್ಯಿವಾಡುತ್ತಾ ಆಕೆಯ ಹಿಂದೆ 
ಹೋಗುತ್ತಿರಲು. 


ದೇವ ದರ್ಶನ ಗುಡಾರದ ಕಟ್ಟಿವಿಕೆಯಲ್ಲಿ ಸಹಾಯ ಮಾಡಿದಂತಹ ಸಿೀಯರು. 


ವಿಮೋಚನಕಾಂಡ 35:22,25,26 

22 ಸಿದ್ದ ಚಿತ್ತರಾದ ಗಂಡಸರೂ ಹೆಂಗಸರೂ ಬಂದು ಯೆಹೋವನಿಗೆ ಚಿನ್ನದ ಕಾಣಿಕೆಗಳನ್ನು ಅ೦ದರೆ 
ಕಡಗ, ಮೂಗುತಿ, ಮುದೆ್ರೆಯುಂ೦ಗುರ, ಕಂಠಮಾಲೆ ಮೊದಲಾದ ಚಿನ್ನದ ಒಡವೆಗಳನ್ನು ಸಮರ್ಪಿಸಿದರು. 
25 ಜಾಣೆಯರಾದ ಸ್ಲ್ರೀಯರು ತಮ್ಮ ಕೈಗಳಿಂದ ನೀಲಿ ಧೂಮ್ರ ರಕವರ್ಣಗಳುಳ್ಳ ನೂಲನ್ನೂ ನಾರಿನ 
ನೂಲನ್ನೂ ನೂತು ಆ ನೂಲನ್ನು ತಂದುಕೊಟ್ಟಿರು 

26 ಬೇರೆ ಜಾಣೆಯರಾದ ಸಿ್ರೀಯರು ಆಡಿನ ಕೂದಲುಗಳನ್ನು BOS) ತಂದುಕೊಟ್ಟರು. 


ದೇವರ ವಾಕ್ಯವನ್ನು ಸಿೋಯರು ಕಲಿಯಬೇಕೆಂದು ದೇವರು ಬಯಸುತ್ತಾನೆ. 
ಧರ್ಮೋಪದೇಶಕಾಂಡ 31:12 
ಜನರೆಲ್ಲರೂ ಈ ಧರ್ಮಶಾಸ್ಪವನ್ನು ಕೇಳಿ ತಿಳಿದುಕೊಳ್ಳವಂತೆ ಸೀ ಪುರುಷರನ್ನೂ ಮಕ್ಕಳನ್ನೂ 


ನಿಮ್ಮ ಊರುಗಳಲ್ಲಿರುವ ಅನ್ಯರನ್ನೂ ಕೂಡಿಸಬೇಕು ಆಗ ಅವರು ತಮ್ಮ ದೇವರಾದ ಯೆಹೋವನಲ್ಲಿ 
ಭಯಭಕ್ಲಿಯುಳ್ಳವರಾಗಿ ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಿನಡೆಯುವರು. 


ದೆಬೋರಾ 


ದೆಬೋರಾ, ಒಬ್ಬ ಪ್ರವಾದಿನಿಯಾಗಿದ್ದು ಇಸ್ರಾಯೇಲ್ಯರಿಗೆ ಒಬ್ಬ ನ್ಯಾಯಾಧೀಶಳಾಗಿದ್ದಳು 
(ನ್ಯಾಯಸ್ಥಾಪಕರು 4:4) 


ಯಾಯೇಲಳು 


ಯಾಯೇಲಳು ಗೃಹಿಣಿಯಾಗಿದ್ದು, ಒಬ್ಬ ಮನುಷ್ಯನ ತಲೆಯ ಮೇಲೆ ಒಂದು ಗೂಟಿವನ್ನು 
ಹೊಡೆಯುವ ಮೂಲಕ ಒಂದು ಪ್ರಬಲವಾದ ಜಯವನ್ನು ಇಸ್ರಾಯೇಲ್ಯರಿಗೆ 
ತಂದುಕೊಟ್ಟೆದ್ದಳು 


(ನ್ಯಾಯಸ್ಥಾಪಕರು 4:21) 


ಯೆರುಸಲೇಮಿನ ಗೋಡೆಗಳನ್ನು ಪುನಃ ಕಟ್ಟಿಲೂ ಸಹಾಯ ಮಾಡಲೂ ದೇವರು 
ಸೀಯರನ್ನು ಉಪಯೋಗಿಸಿದನು. 


ನೆಹೆಮೀಯ 3:12 

ಇವನ ಸಮೀಪದಲ್ಲಿ ಗೋಡೆಯನ್ನು ಜೀರ್ಣೋದ್ದಾರ ಮಾಡಿದವರು ಯೆರುಸಲೇಮಿನ 
ಅರೆನಾಡೊಡೆಯನೂ ಹಲ್ಲೂಹೇಷನ ಮಗನೂ ಆದ ಶಲ್ಲೂಮನೂ ಅವನ ಕುಮಾರಿಯರೂ 
ಎಸೇರಳು 

ದೇವರ ಜನರಿಗೆ ಬಿಡುಗಡೆಯನ್ನು ತಂದಂತಹ ಒಬ್ಬ ರಾಣಿಯು ಎಸ್ಲೇರಳು ಆಗಿದ್ದಾಳೆ. 


3 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


ಯೇಸುವಿಗೆ ಸೇವೆಸಲ್ಲಿಸಿದ ಸ್ತ್ರೀ 
ಹೊಸ ಒಡಂಬಡಿಕೆಯಲ್ಲಿ ಯೇಸುವಿಗೆ ಸೇವೆಸಲ್ಲಿಸಿದ A, LOH ಕುರಿತು ನಾವು ಓದುತ್ತೇವೆ. 


ಮಾರ್ಕ 15:41 

ಆತನು ಗಲಿಲಾಯದಲ್ಲಿದ್ದಾಗ ಆತನನ್ನು ಹಿಂಬಾಲಿಸಿ ಸೇವೆ ಮಾಡುತ್ತಿದ್ದವರಾದ ಮಗ್ಗಲದ ಮರಿಯ, 
ಚಿಕಯಾಕೋಬನ ಮತ್ತು ಹೋಸೇಯ ತಾಯಿಯಾದ ಮರಿಯ, ಸಲೋಮೆ ಎಂಬುವರೂ ಆತನ ಸಂಗಡ 
ಯೆರೂಸಲೇಮಿಗೆ ಬಂದಿದ್ದ ಇನ್ನೂ ಅನೇಕ ಸ್ತ್ರೀಯರೂ ಇದ್ದರು. 


ಲೂಕ 8:1-3 

1 ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ 
ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ ಹನ್ನೆರಡು ಮಂದಿ ಶಿಷ್ಯರೂ ಇದ್ದರು. 

2 ದೆವ್ವಗಳ ಕಾಟಿದಿಂದಲೂ ರೋಗಗಳಿಂದಲೂ ಗುಣಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ 
ಹೆಂಗಸರು ಯಾರಾರೆಂದರೆ- ಏಳು ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ಗಲದವಳೆ೦ಬ ಮರಿಯಳು 

3 ಹೆರೋದನ ಮನೆವಾರ್ತೆಯವನಾದ ಕೂಜನ ಹೆಂಡತಿ ಯೋಹಾನ, ಸುಸನ್ನಳು ಇನ್ನು ಬೇರೆ 
ಅನೇಕರು ಇವರು ತಮ್ಮ ಆಸ್ಲಿಯಿಂದ ಆತನಿಗೆ ಕೊಟ್ಟಿ ಉಪಚಾರಮಾಡುತಿದ್ದರು. 


ಲುದ್ಯಳು 


ಅಪೊಸ್ತಲರ ಕೃತ್ಯಗಳು 16:14 

ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮವರ್ಣದ 
ವಸ್ತ್ರಗಳನ್ನು ಮಾರುವವಳೂ ಧುವತೈರ DOW ಲಊರಿನವಳೂ ದೇವ ಭಕಳೂ ಆಗಿದ್ದಳು. ಪೌಲನು 
ಹೇಳಿದ ಮಾತುಗಳಿಗೆ OF ಕೊಡುವುದೆ ಕರ್ತನು ಆಕೆಯ ಹೈದಯವಮನ್ನು ತೆರೆದನು. 


ಲುದ್ಯಳು, HOD, ODE), ಧೂಮ್ರ ವರ್ಣದ ವಸ್ಪಗಳನ್ನು ಮಾರುವಂತಹ ಒಬ್ಬ ವ್ಯಾಪಾರಸ್ಥ 
ಸ್ಟೀಯಾಗಿದ್ದಳು. HOD, ODE), ಸಭೆಯಾಗಿ ಕೂಡಿಬರುವುದಕ್ಕಾಗಿ ಆಕೆಯ ಮನೆಯನ್ನು 
ತೆರೆಯಲು ದೇವರು ಆಕಯನ್ನು ಉಪಯೋಗಿಸಿದನು. “ಆಗ ಅವರು ಸೆರೆಮನೆಯೊಳಗಿಂದ 
ಹೊರಟಿ ಲುದ್ಯಳ ಮನೆಗೆ ಬಂದು ಸಹೋದರರನ್ನು ನೋಡಿ ಅವರನ್ನು ಧೈರ್ಯಗೊಳಿಸಿ 
ಹೊರಟು ಹೋದರು” . (ಅಪೊಸ್ಮಲರ ಕೃತ್ಯಗಳು 16:40) 


ಅಕ್ಕಿಲನೂ ಮತ್ತು ಪ್ರಿಸ್ಸಿಲ್ಲಳೂ 


ಅಪೊಸ್ತಲರ ಕೃತ್ಯಗಳು 18:1-4 

1 ಇದಾದ ಮೇಲೆ ಪೌಲನು ಅಥೇನೆಯನ್ನು ಬಿಟ್ಟಿ ಕೊರಿಂಥಕೆ ಹೋದನು. 

2 ಪೊಂತದಲ್ಲಿ ಹುಟ್ಟಿದ ಅಕ್ಟಿಲನೆ೦ಬ ಒಬ್ಬ ಯೆಹೂದ್ಯನನ್ನು ಅಲ್ಲಿ ಕಂಡನು. ಯೆಹೂದ್ಯರೆಲ್ಲರೂ 
ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕೌದಿಯ ಚಕ್ರವರ್ತಿಯು ವಿಧಿಸಿದ ಕಾರಣ ಅಕ್ಕಿಲನೂ 
ಅವನು ಹೆಂಡತಿಯಾದ ಪ್ರಿಸ್ಸಿಲ್ಲಳೂ ಕೆಲವು ದಿವಸಗಳ ಮುಂಚೆ ಇತಾಲ್ಕ್ಯ ದೇಶದಿಂದ ಅಲ್ಲಿಗೆ 
ಬಂದಿದ್ದರು. 

3 ಪೌಲನು ಅವರ ಮನೆಗೆ ಹೋಗಿ ತಾನೂ ಅವರೂ ಒಂದೇ ಕಸುಬಿನವರಾಗಿದ್ದರಿಂದ ಅವರಲ್ಲಿದ್ದು 
ಅವರೊಂದಿಗೆ ಕೆಲಸಮಾಡುತಿದ್ದನು. ಗುಡಾರ ಮಾಡುವುದು ಅವರ ಕಸುಬಾಗಿತ್ತು 

4 ಅವನು ಪ್ರತಿ ಸಬ್ಬತ್‌ ದಿನವೂ ಸಭಾಮಂದಿರದಲ್ಲಿ ಚರ್ಚಿಸಿ ಯೆಹೂದ್ಯರನ್ನೂ ಗ್ರೀಕರನ್ನೂ 
ಒಡಂಬಡಿಸುತ್ತಿದ್ದನು. 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


ಅಕ್ಕಿಲ ಮತ್ತು ಪ್ರಿಸ್ಥಿಲ್ಲಳೂ ಗುಡಾರ ನಬಿರ್ಮಿಸುವವರು ವ್ಯಾಪಾರಸ್ಥ ದಂಪತಿಗಳು. ಪೌಲನ 
ಸೇವೆಯ ಪಾಲುಗಾರರಾಗಿದ್ದರು. ಇನ್ನೂ ಇತರೆ ಮೂರು ಸ್ಥಳಗಳಲ್ಲಿ ಪೌಲನು ಅವರನ್ನು 
ಜೊತೆ ಕೆಲಸದವರು ಎಂಬುದಾಗಿ ಉಲ್ಲೇಖಿಸುತ್ತಾನೆ. (ರೋಮಾಪುರದವರಿಗೆ 16:3; 1 
ಕೊರಿಂಥದವರಿಗೆ 16:14, 2 ತಿಮೋಥೆಯನಿಗೆ 4:19) 


ಪೊಯಿಬೆ, ಯೂನ್ಯ ಮತ್ತು ಇತರೆ ಸ್ತ್ರೀಯರು 


ರೋಮಾಪುರದವರಿಗೆ 16:1-7 

1 ನಾನು ನಿಮ್ಮ ಬಳಿಗೆ ಕಳುಹಿಸುವ ನಮ್ಮ ಸಹೋದರಿಯಾದ ಪೊಯಿಬೆಯನ್ನು ಪ್ರೀತಿಯಿಂದ 
ಅಂಗೀಕರಿಸಿರಿ. ಆಕೆಯು ಕೆ೦ಕ್ರೆಯ ಪಟ್ಟಣದಲ್ಲಿರುವ ಸಭೆಯ ಸೇವಕಳಾಗಿದ್ದಾಲೆ. 

2 ನೀವು ಆಕೆಯನ್ನು ಕರ್ತನ BB OD ದೇವ ಜನರಿಗೆ ತಕ ಹಾಗೆ ಸೇರಿಕೊಂಡು ಸಹಾಯವು ಯಾವ 
ವಿಷಯದಲ್ಲಿ ಬೇಕಾಗಿದ್ದರೂ ಸಹಾಯವನ್ನು ಮಾಡಿರಿ. ಆಕೆಯು ನನಗೂ ಅನೇಕರಿಗೂ ಸಹಾಯ 
ಮಾಡಿದವಳು. 

3 ಕಿಸಯೇಸುವಿನ ಸೇವೆಯಲ್ಲಿ ಜೊತೆ ಕೆಲಸದವರಾದ  ಪಿಸ್ಥಿಲಳಿಗೂ ಅಕ್ಕಿಲನಿಗೂ ನನ್ನ 
ವಂದನೆಗಳನ್ನು ಹೇಳಿರಿ 

4 ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕೆೆ ಗುರಿಮಾಡಿದರು. ನಾನು 
ಮಾತ್ರವೇ ಅಲ್ಲ ಅನ್ಯಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. 

5 ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಯನ್ನು ಹೇಳಿರಿ. ಆಸ್ಯ ಸೀಮೆಯಲ್ಲಿ ಕ್ರಿಸ್ತನಿಗೆ 
ಪ್ರಥಮ ಫಲವಾಗಿರುವ ನನ್ನ ಪ್ರಿಯನಾದ ಎಫೈನೆತನಿಗೆ ವಂದನೆ. 

6 ನಿಮಗೋಸ್ಕರ ಬಹುಶ್ರಮೆಪಟ್ಟಿ ಮರಿಯಳಿಗೆ Bons. 

7ನನ್ನ ಸ್ವಜನರೂ ಜೊತೆ ಸೆರೆಯವರೂ ಆಗಿರುವ ಅಂದ್ರೋನಿಕನಿಗೂ ಯೂನ್ಯನಿಗೂ ವಂದನೆ. ಅವರು 
ಅಪೊಸ್ಮಲರಲ್ಲಿ ಪ್ರಸಿದ್ಧರಾಗಿದ್ದಾರೆ. ಮತ್ತು ನನಗಿಂತ ಮುಂಚೆ ಕ್ರಿಸ್ತನನ್ನು ನಂಬುವವರಾದರು. 


ಪೊಯಿಬೆ, ಒಬ್ಬ ಮಹಿಳಾ ಧರ್ಮಾಧಿಕಾರಿಣಿ ಈಕೆಯು ಸಭೆಯ ಕೆಲವು ವ್ಯಾಪಾರಗಳ 
ಉಸ್ತುವಾರಿ ವಹಿಸಿಕೊಂಡಿದ್ದಳು. ಯೂನ್ಯಳು ಪೌಲನೊಡನೆ ಜೊತೆಕೆಲಸದವಳು ಒಬ್ಬ Ae 
ಅಪೊಸ್ಪಲಳಾಗಿದ್ದಳು. ಪೌಲನೊಟ್ಟಿಗೆ ಇನ್ನೂ ಇತರೆ A LOHT ಸಹ ಪಾಲುಗಾರರಾಗಿದ್ದರು 
ಅವರುಗಳನ್ನು ನನ್ನ “ಕೂಡ ಸುವಾರ್ತೆಗೋಸ್ಕ್ಮರ ಪ್ರಯಾಸ ಪಟ್ಟಿವರು” (ಫಿಲಿಪ್ಪಿಯವರಿಗೆ 
4:3) ಎಂಬುದಾಗಿ ಪೌಲನು ಉಲ್ಲೇಖಿಸಿದ್ದಾನೆ. 


ಒಂದು ಸಂಪ್ರದಾಯಿಕವಾದ ಮನೆ ವ್ಯವಸ್ಥೆಯ ಸನ್ನಿವೇಶದ ಹೊರಗಡೆ 
ಉಪಯೋಗಿಸುವುದರಿಂದ ಆತನ ಕಾರ್ಯದಲ್ಲಿ ದೇವರು ಸ್ಪ್ಟೀಯರನ್ನು ತೊಡಗಿಸಿದ್ದದ್ದು 
ಒ೦ದು ಅವಲೋಕನಬಾಗಿದೆ. 


ಸ್ತೀಯರ ಪ್ರಾಥಮಿಕ ಕರೆ 


ಸ್ಟೀಯರ ಪ್ರಾಥಾಮಿಕವಾದ ಕರೆಯು, ಆಕೆಯ ಗಂಡನಿಗೆ ಹೆಂಡತಿಯಾಗಿರುವುದು, ಆಕ್‌ ಯ 
ಮಕ್ಕಳಿಗೆ ತಾಯಿಯಾಗಿರುವುದು ಮತ್ತು ಮನೆಯನ್ನು ಸಾಕುವವಳು ಆಗಿರಬೇಕೆಂಬುದಾಗಿ 
ಸತ್ಯವೇದವು ತು೦ಬಾ ನಿಖರವಾಗಿ ಹೇಳುತ್ತದೆ. 


1 ತಿಮೊಥೆಯನಿಗೆ 5:14 
ಆದದರಿಂದ ಪ್ರಾಯದ ವಿಧವೆಯರು ಮದುವೆ ಮಾಡಿಕೊಂಡು ಮಕ್ಕಳನ್ನು ಹೆತ್ತು ಮನೆಯ 
ಯಜಮಾನಿಯರಾಗಿರುವುದು ನನಗೆ ಒಳ್ಳೇದಾಗಿ ತೋಚುತ್ತದೆ. 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


“ಮನೆಯನ್ನು ಮಾರ್ಗದರ್ಶನ ಮಾಡುವುದು” “ಟೈಕೋದೆಸ್ಟ್ಫೊಟೆಯೋ” (ಗೀಕ್‌ನಲ್ಲಿ 
=oikodespoteo) ಒ೦ದು ಕುಟುಂಬ ಯಜಮಾನನಾಗಿರುವುದು (ಆದರಿಂದ ಆಳ್ವಿಕೆ) ಮನೆಯ 
ಮಾರ್ಗದರ್ಶಕನಾಗಿರುವುದು ಎಂಬುದಾಗಿ ಅರ್ಥ. 


ತೀತನಿಗೆ 2:4-5 

4 ಇದಲ್ಲದೆ ಅವರು ಪ್ರಾಯದ ಸ್ಪ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕೆ ದೂಷಣೆಯಾಗದಂತೆ ನೀವು 
ಗಂಡಂದಿರನ್ನೂ ಮಕ್ಕಳನ್ನೂ ಪ್ರೀತಿಸುವವರೂ ದಮೆಯುಳ್ಳವರೂ ಪತಿವ್ರತೆಯರೂ 

5 ಮನೆಯಲ್ಲೇ ಕೆಲಸಮಾಡುವವರೂ ಸುಶೀಲೆಯರೂ ನಿಮ್ಮ ಗಂಡಂದಿರಿಗೆ ಅಧೀನರೂ ಆಗಿರಬೇಕೆಂದು 
ಬುದ್ದಿ ಕಲಿಸುವ ಹಾಗೆ ಭೋಧಿಸು. 


“ಮನೆಯ ಕಾವಲುಗಾರ” -ಗ್ರೀಕ್‌ನಲ್ಲಿ” ಟ್ವಕೋರೋಸ್‌” —‘oikos’ ಇದು “ಟೈಕೊಸ್‌ ಇದು 
“ಬೈಕೊಸ್‌' (ಒಂದು ವಾಸಸ್ಮಳ, ಒಂದು ಕುಟುಂಬ, ಒಂದು ಮನೆ) ಮತ್ತು “ಯುರೋಸ್‌” 
(ಒಬ್ಬ ರಕ್ಷಕ) ಎಂಬುದರಿಂದ ಬಂದಿದೆ. 


ಆದುದರಿಂದ “ಟೈಕೊರೋಸ್‌” (ಗೀಕ್‌ನಲ್ಲಿ)- ಮನೆಯಲ್ಲಿ ಉಳಿಯುವವನು 
ಮನೆಕೆಲಸದಾಕೆ ಅಂದರೆ ಮನೆಯಲ್ಲಿಯೇ ಒರಗಿರುವವರು (ಒಂದು “ಉತ್ತಮ ಮನೆಯ 
ಕಾವಲುಗಾರ” ), ಮನೆಯಲ್ಲಿ ಕಾವಲುಗಾರ. 


ಸ್ಟೀಯರು ಆಕೆಯ ಮನೆಯ ವ್ಯವಹಾರಗಳನ್ನು ನೋಡಿಕೊಳ್ಳಬೇಕು ಮತ್ತು ಮನೆಯಲ್ಲಿ 
ಯಜಮಾನಿಯಾಗಿರಬೇಕು. ಅವಳು ಇಲ್ಲ ಸರಿಯಾದ ಸಮತೋಲವನ್ನು ಇಲ್ಲಿ ಹೇಗೆ 
ಕಂಡುಹಿಡಿಯುತ್ತಾಳೆ? ಸ್ಪ್ಟೀಯರು ಕೆಲಸದ ಸ್ಥಳದಲ್ಲಿ ಹೊರಗೆ ಒಬ್ಬ Aad ತನ್ನನ್ನು 
ತೊಡಗಿಸಿಕೊಳ್ಳವುದು ಸರಿಯಾದುದಾಗಿದೆಯಾ? ಉತ್ತರವು “ಹೌದು” 


ಕೆಲಸದ ALB, ಸಿೀಯರಿಗಾಗಿ ಪ್ರಕರಣ 


mom 


© ALAbD ಕೆಲಸದ ಸ್ಥಳದಲ್ಲಿ ಇರಬಾರದು ಎಂಬುದಾಗಿ ಸತ್ಯವೇದದಲ್ಲಿ ಎಲ್ಲಿಯು 
ನಿರ್ದಿಷ್ಟವಾಗಿ ಹೇಳಿಲ್ಲ. ಸತ್ಯವೇದದ ಅರ್ಥವಿವರಣೆಯಲ್ಲಿ ಸತ್ಯವೇದವು 
ಹನನ್ನಾದರೂ ವಿರೋಧಿಸದಿದ್ದರೆ, ಆಮೇಲೆ ಇತರೆ ಸಂಬಂಧಿತ ವಚನಭಾಗಗಳ 
ವ್ಯವಸ್ಥಿತ ಎಲ್ಲೆಗಳೊಡನೆ ಸರಿಯಾದ ತೀರ್ಮಾನವನ್ನು ನಾವು ಮಡಲೂ ದೇವರು 
ಅವಕಾಶ ಕೂಡುತ್ತಾನೆಂಬುದು ಇದರ ಅರ್ಥವಾಗಿದೆ. 


ಉದಾಹರಣೆಗೆ, “ಕರತ್ತನದ ನಾನು ನಿಮ್ಮನ್ನು ಗುಣಪಡಿಸುವಾತನು” ಎಂಬುದಾಗಿ ದೇವರು 
ಹೇಳಿದ್ದಾನೆ ಆದರೆ ಆತನು ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳಬಾರದು ಅಥವಾ ವೈದ್ಯರ 
ಬಳಿ ಹೋಗಬಾರದು ಎಂಬುದಾಗಿ ದೇವರು ಹೇಳಿದ್ದಾನೆ ಆದರೆ ಆತನು ಯಾವುದೇ 
ಔಷಧಿಗಳನ್ನು ತೆಗೆದುಕೊಳ್ಳಬಾರದು ಅಥವಾ ಮೈದ್ಯರ ಬಳಿ ಹೋಗಬಾರದು ಎಂಬುದಾಗಿ 
ನಮಗೆ ಹೇಳಿಲ್ಲ. ನಾವು A,r, SON ದೇವರನ್ನು ನೋಡಬೇಕು ಆದರೆ ನಾವು 
ಅಸ್ವಸ್ಥರಾಗಿರುವಾಗ ವೈದ್ಯರನ್ನು ಭೇಟಿಯಾಗುವುದು ಅಥವಾ ಔಷಧಿಗಳನ್ನು 
ತೆಗೆದುಕೊಳ್ಳುವುದು ತಪ್ಪಾದುದಲ್ಲ. ಅದೇ ರೀತಿಯಾಗಿ, ಸ್ಪೀಯರ ಪ್ರಾಥಮಿಕ ಕರೆಯು ಆಕೆಯ 
ಗಂಡನಿಗೆ ಹೆ೦ಂಡತಿಯಾಗಿರುವುದು ಆಕೆಯ ಮಕಳಿಗೆ ತಾಯಿಯಾಗಿರುವುದು ಮತ್ತು ಮನೆಯ 
ಯಜಮಾನಿ ಯಾಗಿಯಾಗಿರುವುದಾಗಿದೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಆದರೆ ಸ್ಪೀಯರು 


6 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


ವ್ಯಾಪಾರದಲ್ಲಿ ತೊಡಗಿಸಿ ಕೊಳ್ಳಬಾರದೆಂಬುದಾಗಿ ಆತನು ಹೇಳಿಲ್ಲ ಆದ್ದರಿಂದ ವಚನ 
ಭಾಗಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು. 


© ಯಾವುದೇ ಲಿಂಗಬೇಧವನ್ನು ಪರಿಗಣಿಸದೆ ಕೃಪೆಯ ವರಗಳು ಜನರಿಗೆ ಕೊಡಲ್ಪಟ್ಟಿದೆ. 


ರೋಮಾಪುರದವರಿಗೆ 12:6-8 

6 ದೇವರು ನಮಗೆ ಕೃಪೆಮಾಡಿದ ಪ್ರಾಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ 
ವರವು ಪ್ರವಾದನೆಯ ರೂಪವಾಗಿದ್ದರೆ. ನಮ್ಮ ವಿಶ್ವಾಸ HIB, ತಕ್ಕ ಹಾಗೆ ಪ್ರವಾದನೆ ಹೇಘೋಣ 

7 ಅದು ಸಭಾ ಸೇವೆಯ ರೂಪವಾಗಿದ್ದರೆ ನಮ್ಮ Yo, A BOB, SB, ಹಾಗೆ ಪ್ರವಾದನೆ ಹೇಳೋಣ ಅದು 
ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ 

8 ಭೋಧಿಸುವವನು ಬೋಧಿಸುವದರಲ್ಲಿಯೂ ಬುದ್ದಿ ಹೇಳುವವನು ಬುದ್ದಿ ಹೇಳುವುದರಲ್ಲಿಯೂ 
ನಿರತನಾಗಿರಲಿ ದಾನಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ ಹಿರತನ ನಡಿಸುವವನು 
ಆಶಕ್ಲಿಯಿಂದ ನಡಿಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. 


ನಾಯಕತ್ವ, ಆಡಳಿತ, ಬೋಧನೆ, ಪ್ರವಾದಿಸುವುದು ಮತ್ತು ಉತ್ತಮ ಹಣಕಾಸಿನ ಸಾಮರ್ಥ್ಯದ 
ವರಗಳನ್ನು ಸ್ಪ್ಟೀಯರು ಹೊಂದಿದ್ದಾರೆ. ಇಂತಹ ವರಗಳು ಲಿಂಗದ ಆಧಾರದ ಮೇಲೆ 
ಕೊಡಲ್ಬಟ್ಟಿಲ್ಲ. ಇಂತಹ ವರಗಳು ಕಾರ್ಯನಿರ್ವಹಿಸುವಂ೦ತಹ ನಿಶ್ಚಿತವಾದ ಸ್ಥಳಗಳು 
ಮನೆಯಿಂದ ಹೊರಗಡೆಯ ಪರಿಸ್ಥಿತಿಗಳಲ್ಲಿ ಕೆಲಸದ ಸ್ಥಳದಲ್ಲಿ 
ಕಾರ್ಯನಿರ್ವಹಿಸುವುದಾಗಿದೆ. 


ಜ್ಞಾನೋಕ್ತಿಗಳು 31 ರಲ್ಲಿ, ಸ್ಪೀಯ ವಿವರಣೆಯಲ್ಲಿ ಮನೆಯಲ್ಲಿ ಆಕೆಯ ಕೌಶಲ್ಯತೆಗಳ ಕುರಿತು 
ಮಾತ್ರವಲ್ಲದೇ ಆಕೆಯ ಮನೆಯ ಹೊರಗಡೆಯ ಕಾರ್ಯಪುವೃತ್ತಿಗಳಲ್ಲಿ, ವ್ಯಾಪಾರ 
ವಹಿವಾಟಿನಲ್ಲಿ ಆಕೆಯ ತೊಡಗಿಸುವಿಕೆಯನ್ನು ಸ್ಪಷ್ಟವಾಗಿ ಸೂಚಿಸುವಂತಹ ಕೆಲವುಗಳಲ್ಲಿ 
ತೊಡಗಿಸಿಕೊಂಡಿರುವುದರಲ್ಲಿ ಆಕೆಯು ತೋರಿಸಲ್ಪಟ್ಟೆದ್ದಾಳೆ. ಇದು ಯಾಕಂದರೆ ಆಕೆಯು 
ಅದನ್ನು ಮಾಡಲೂ ದೇವರಿಂದ ಕೃಪೆ ಹೊಂದಿದ್ದಾಳೆ ಮತ್ತು ವರಗಳನ್ನು ಹೊಂದಿದ್ದಾಳೆ. 


ಜ್ಞಾನೋಕಿಗಛು 31: 16, 19,24 

16 ಹೊಲವನ್ನು ನೋಡಿ, ಯೋಚಿಸಿ ಕೊಂಡುಕೊಳ್ಳವಳು ತನ್ನ ಕೈಗೆಲಸದ ಲಾಭದಿಂದ 
ತೋಟಿಮಾಡಿಸುವಳು, 

19 ರಾಟೆಯ ಮೇಲೆ ಕೈ ಹಾಕ ಕದರನ್ನು ಹಿಡಿಯುವಳು, 

24 ಹಚ್ಚಿಡಗಳನ್ನು ನೇಯ್ದು ಮಾರಾಟ ಮಾಡುವಳು, ನಡುಕಟ್ಟಿಗಳನ್ನು ವರ್ತಕನಿಗೆ ಒದಗಿಸುವಳು. 


© ಪುರುಷನು ತನ್ನ ಜವಾಬ್ದಾರಿಯನ್ನು ಕುಟುಂಬಕ್ಕೆ ಬಿಟ್ಟಿಕೊಟ್ಟಿ ಸಂದರ್ಭಗಳಲ್ಲಿ. 


ಇದು ಗೈರುಹಾಜರಾದ ತಂದೆ ಅಥವಾ ಕಳೆದು ಹೋದಂತಹ ಗಂಡನಿಗೆ 
ಸಂಬಂಧಿಸಿರುವುದಾಗಿದೆ. ಅಂತಹ ಸಂದರ್ಭಗಳಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವ 
ಕಲಸವನ್ನು A, LOD) ಹೊಂದಿದ್ದರೆ, ಆಕೆಯು ಮುಂದಾಳತ್ವವನ್ನು ತೆಗೆದುಕೊಳ್ಳಲು, ಹೊರಗೆ 
ಹೋಗಲು ಮತ್ತು ಸಂಪಾದಿಸಲೂ, ಮನೆಯನ್ನು ನಿರ್ವಹಿಸಲೂ ಮತ್ತು ಮಾರ್ಗದರ್ಶಿಸಲೂ 
ಸ್ಥಾತಂ೦ತ್ಯತೆಯನ್ನು ಆಕೆಯು ಹೊಂದಿದ್ದಾಳೆ. 


“ಆದದರಿಂದ ಪ್ರಾಯದ ವಿಧವೆಯರು ಮದುವೆ ಮಾಡಿಕೂಂಡು ಮಕ್ಕಳನ್ನು ಹೆತ್ತು ಮನೆಯ 
ಯಜಮಾನಿಯಾಗಿರುವುದು ನನಗೆ ಒಳ್ಳೇದಾಗಿ ತೋಚುತ್ತದೆ. ಹಾಗೆ ಮಾಡುವುದರಿಂದ 
ವಿರೋಧಿಗಳ YOBN ಆಸ್ಪದ ಕೊಡದೆ ಇರುವರು (1 ತಿಮೊಥೆಯನಿಗೆ 5:14) ಎಂಬುದಾಗಿ 


7 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


ಪೌಲನು ಉಪದೇಶಿಸಿದ್ದನ್ನು ಉಲ್ಲೇಖಿಸಲೂ ಮತ್ತು ಆಕೆಯು ಮನೆಯಲ್ಲಿಯೇ ಇದ್ದು 
ಕಾಗೆಗಳಿಂದ ಆಹಾರವನ್ನು ಹೊಂದುಕೂಳ್ಳಬೇಕಂದು ಎದುರುನೋಡುವುದು 
ಸರಿಯಾದುದಲ್ಲ. 


© ಹಣಕಾಸಿನ ಕಾರಣಗಳಿಂದಾಗಿ ಇದು ಅಗತ್ಯವಾಗಬಹುದು, 


ಗಂಡನು ಮನೆಯಲ್ಲಿಯೇ ಇದ್ದರೆ ಮತ್ತು ಕೆಲಸ ಮಾಡುತ್ತಿಲ್ಲವಾದರೆ ಅಥವಾ ಅವನು 
ಸಂಪಾದಿಸುತ್ತಿರುವುದು ಮನೆಗೆ ಸಾಕಾಗುತ್ತಿಲ್ಲದಿದ್ದರೆ ಆವಾಗ ಸ್ಟೀಯರು ಹೊರಗಡೆ 
ಹೋಗಬಹುದು ಮತ್ತು ಕೆಲಸಮಾಡಿ ಹಣಕಾಸಿನಲ್ಲಿ ಸಹಾಯ ನೀಡಬಹುದು, ಜೊತೆಗೆ 
ಮನೆಯನ್ನು ನಿರ್ವಹಿಸಬಹುದು. 


1. ಮಹಿಳೆ ಕೆಲಸದ ಸ್ಮ್ಥಳದಲ್ಲಿರುವುದು ಸೂಕ್ತ ಎಂದು ನೀವು ಹೇಗೆ ತೀರ್ಮಾನಿಸುವಿರಿ? 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


2. ಕೆಲಸದ ಸ್ಥಳದಲ್ಲಿನ ಸ್ತ್ರೀಯರು ಕುಟುಂಬ, ಕೆಲಸ ಮತ್ತು ಅವರ 
ಸ್ವಂತ ಆತ್ಮೀಕತೆಯನ್ನು ಹೇಗೆ ಸಮತೋಲನ ಮಾಡಬಹುದು? 


ಶುಟಿಂಬ, ಕಲಸ ಮತ್ತು ಅವರ ಸ್ವಂತ ಆತ್ಮೀಕತೆಯನ್ನು ಸಮತೋಲನಗೊಳಿಸುವುದು 
ದುಡಿಯುವ ಸ್ಟೀಯರಿಗೆ ಪುರುಷರಿಗಿಂತ ದೊಡ್ಡದಾಗಿದೆ. ಪುರುಷರು ಕಲಸದಿಂದ ಮನೆಗೆ 
ಹಿಂತಿರುಗಿ ಬರುತ್ತಾರೆ ಮತ್ತು ಸೇವೆ ಹೊಂದಲು ಎದುರು ನೋಡುತ್ತಾರೆ. ಆದರೆ ದುಡಿಯುವ 
A LOOT) ಹೊರಗಡೆ ಹೋಗುತ್ತಾರೆ ಮತ್ತು ಕಲಸ ಮಾಡುವುದು ಮಾತ್ರವಲ್ಲದೇ ಮನೆಗೆ 
ಹಿಂತಿರುಗಿ ಬಂದಾಗ ಆಕೆಯ ಗಂಡ ಮತ್ತು ಮಕ್ಕಳಿಗೆ ಸೇವೆ ಸಲ್ಲಿಸಲು ಪುನಃ ಕೆಲಸ 
ಮಾಡುತ್ತಾಳೆ. 


ದೇವರು ಸ್ತ್ರೀಯನ್ನು ವ್ಯಕ್ಷಿಯಾಗಿ ಗೌರವಿಸುತ್ತಾನೆ. 


ದೇವರು ಸ್ಪ್ಟೀಯನ್ನು ವ್ಯಕ್ತಿಗತವಾಗಿ ಲಿಂಗದ ಸ್ವತಂತ್ರತೆಯಲ್ಲಿ ಅವರನ್ನು 
ಗೌರವಿಸುತ್ತಾನೆಂಬುದನ್ನು ಅರಿತುಕೊಳ್ಳಬೇಕು ಆದಿಕಾಂಡ 3:16 ರ ಪ್ರಕಾರವಾಗಿ, 
ಬಿದ್ದಹೋದದ್ದರ ಶಾಪಗಳಲ್ಲಿ ಆಕೆಯ ಗಂಡನ ಕಡೆಗೆ ಸ್ಟೀಯ ಅಪೇಕ್ಲೆಯು ಒಂದಾಗಿದೆ. 
ಅದರ ಫಲಿತಾಂಶವಾಗಿ, ಪ್ರತಿಯೊಬ್ಬ ಸ್ಟೀಯು ಆಕೆಯ ಗಂಡನನ್ನು ಆಕೆಯ ಗುರುತಿನ 
ಮೂಲಕವಾಗಿ ನೋಡುತ್ತಾರೆ. ಅವನ ಕೊನೆಯ ಹೆಸರಿನ ಶೀರ್ಷಿಕೆಯನ್ನು ಆಕೆಯು 
ಪೂರ್ವನಿಯೋಜಿತವಾಗಿ ಸೇರಿಸಿಕೊಂಡಿರುತಾಳೆ. ಆಕೆಯ ಸಂಪೂರ್ಣ ಪ್ರಪಂಚವು ಆಕೆಯ 
ಸ್ವಯಂ - ಮೌಲ್ಯವು ಸಹ ಅವನಿಂದ ಬಂದಿರುವುದಾಗಿ ಕಾಣಿಸುತ್ತದೆ. 


ಸ್ಟೀಯರೇ, ನಿಮ್ಮ ದೃಷ್ಟಿಯನ್ನು ನಿಮ್ಮ ಗಂಡನಿಂದ ತೆಗೆಯಿರಿ ಮತ್ತು ದೇವರ ಮೇಲೆ ನಿಮ್ಮ 
ಕಣ್ಣುಗಳ ದೃಷ್ಟಿಯವ್ನಿಡಿರಿ ಯಾಕಂದರೆ ಆತನು ವಿಮ್ಮನ್ನು ಒಬ್ಬ ವ್ಯಕ್ತಿಯಾಗಿ 
ಗೌರವಿಸುತ್ತಾನೆ. ನಿಮ್ಮ ಅಪೇಕ್ಷೆಯ ದೇವರ ಕಡೆಗೆ ಇರಬೇಕು. Vad, ಮೌಲ್ಯ ಮತ್ತು 
ಗುರುತಿಗಾಗಿ ಆತನನ್ನು ನೋಡಿರಿ. 


ಗಲಾತ್ಯದವರಿಗೆ 3:28 
ನೀವೆಲ್ಲರು ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯೆಹೂದ್ಯನು ಗೀಕನು ಎಂದೂ, ಆಳು 
ಒಡೆಯ ಎಂದೂ ಗಂಡು ಹೆಣ್ಣು ಎಂದೂಕಈ ಭೇದವಿಲ್ಲ. 


ದೇವರ ರಾಜ್ಯದಲ್ಲಿ ಲಿಂಗ ಭೇದವಿಲ್ಲ. ಪುರುಷ ಮತ್ತು ಸ್ಪೀಯರು ಸಮಾನಾಂತರವಾಗಿ 
ವಿಮೋಚನೆ ಮತ್ತು ಆಶೀರ್ವಾದಗಳು, ವರಗಳು, ಕರೆಗಳು, ಮತ್ತು ದೇವರಿಂದ 
ಕೊಡಲ್ಬಟ್ಟಿಂತಹ ಸೇವಾ ಕಾರ್ಯ ಸ್ಥಾನಗಳನ್ನು ಹೊಂದಿರುವ ಜೀವಿಗಳಾಗಿದ್ದಾರೆ. 


1 ಕೊರಿಂಥದವರಿಗೆ 11:3, 11,12 

3 ಆದರೂ ಒಂದು ಸಂಗತಿಯನ್ನು ನೀವು ತಿಳಿಯಬೇಕೆಂದು ನನ್ನ ಇಷ್ಟ ಅದೇನೆಂದರೆ ಪ್ರತಿ 
ಪುರುಷನಿಗೂ ಕ್ರಿಸ್ತನು ತಲೆ, 2 CA ಪುರುಷನು ತಲೆ ಕ್ರಿಸ್ತನಿಗೆ ದೇವರು ತಲೆ ಆಗಿದ್ದಾನೆ. 

11 ಆದರೂ ಕರ್ತನ ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ಪೀಯರೂ ಸ್ಪೀಯರಿಲ್ಲದೆ ಪುರುಷರೂ 
ಸಂಪೂರ್ಣರಲ್ಲು 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


12 ಸ್ಪ್ರೀಯು ಪುರುಷನಿಂದ ಉತ್ಪತ್ತಿಯಾದ ಹಾಗೆಯೇ ಪುರುಷನು ಸ್ತ್ರೀ ಮೂಲಕವಾಗಿ ಹುಟ್ಟುತ್ತಾನೆ. 
ಸಮಸ್ಮಕ್ಕೂ ದೇವರೇ ಮೂಲ ಕಾರಣನು. 


ಅದೇ ಅರ್ಥದಲ್ಲಿ ಒಬ್ಬ ಪುರುಷನು ಚಿತ್ತ ಪೂರ್ವಕವಾಗಿ ತನ್ನನ್ನು ಕಿಸನ ಮುಖ್ಯತ್ವದ 
ಅಧೀನಕ್ಕೆ ತರುತ್ತಾನೆ ಅಥವಾ ಕ್ರಿಸ್ತನ೦ತೆ, ಆತನು ತಂದೆಗೆ ಸರಿಸಮಾನನಾಗಿದ್ದರೂ ಭೂಮಿಯ 
ಮೇಲಿದ್ದಾಗ ತಂದೆಯ ಚಿತಕ್ಕೆ ಉದ್ದೇಶ ಪೂರ್ವಕವಾಗಿ ತನ್ನನ್ನು ವಿಧೇಯತೆಗೆ 
ಒಪ್ಬಿಸಿಕೊಟ್ಟಿನು ಆದ್ದರಿಂದ ಒಬ್ಬ ಸ್ಪೀಯು ಪುರುಷನ ಮುಖಂಡತ್ವದ ಅಧೀನಕ್ಕೆ ತನ್ನನ್ನು 
ಜಿತ್ತಪೂರ್ವಕವಾಗಿ ತರಬೇಕು. ಇದು ಆಕೆಯು ಏನಾಗಿದ್ದಾಳೆ ಇಲ್ಲವೇ ಅದು ಪುರುಷನಿಗಿಂತ 
ಕೆಳಮಟ್ಟಿದವಳು ಎಂಬಂತಹ ಯಾವುದೇ ರೀತಿಯಲ್ಲಿ ಕಡಿಮೆಯಾಗುವುದಿಲ್ಲ. ಪುರುಷನು 
ಮತ್ತು ಸ್ಟೀಯು ಕರ್ತನಲ್ಲಿ ಪರಸ್ಪರ ಅವಲಂಬಿತರಾಗಿದ್ದಾರೆ. (1 ಕೊರಿಂಥದವರಿಗೆ 11:11) 
ಮತ್ತು ಪುರುಷ ಮತ್ತು ACOH, Go ಅವರ ಜೀವಿತ, ಗುರುತು ಮತ್ತು ಕರ್ತನಿಂದ ಬೇರೆ 
ಎಲ್ಲವುಗಳನ್ನು ಪಡೆಯುತ್ತಾರೆ. 


ನಿಮ್ಮ ಮೊದಲ ಪ್ರೀತಿಯನ್ನು ಅಷ್ಪಿಕೊಳ್ಳಿರಿ. 


ಸ್ಟೀಯರೆ ನಿಮ್ಮ ಮೊದಲ ಪ್ರೀತಿಯು ನಿಮ್ಮ ಗಂಡನಲ್ಲ! ನಿಮ್ಮ ಪ್ರಾಥಮಿಕ ದೃಷ್ಟಿಯು 
ದೇವರೊಂದಿಗೆ ನಿಕಟಿವಾದ ಸಂಬಂಧವನ್ನು ಕಟ್ಟೆ ಕೊಳ್ಳುವುದಾಗಿದೆ. 

ಲೂಕ 10:38-41 

38 ಅವರು ಸಂಚಾರ ಮಾಡುತ್ತರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ಥಳೆ೦ಬ 
ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. 

39 ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ಥಾಮಿಯ ಪಾದಗಳ ಬಳಿಯಲ್ಲಿ 
ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. 

40 ಆದರೆ ಮಾರ್ಥಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು-ಸ್ಕಾಮಿ ನನ್ನ 
ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕೆ ನಿನಗೆ ಚಿಂತೆಯಿಲ್ಲವೋ? ನನಗೆ 
ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು 

41 ಸ್ಕಾಮಿಯು ಆಕೆಗೆ ಮಾರ್ಥಳೇ, ಮಾರ್ಥಳೇ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ 
ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೀ. 


ಈ ಒಂದು ವಾಕ್ಯದ ಭಾಗದಲ್ಲಿ ಮಾರ್ಥಳು ಸಾಂಕೇತಿಕವಾಗಿ ಒಬ್ಬ ವಿಶಿಷ್ಟ 
ಗೃಹಿಣಿಯಾಗಿದ್ದಾಳೆ, ಎಲ್ಲಾ ಅಡಿಗೆ ಕೆಲಸಗಳನ್ನು ಮಾಡುತ್ತಿದ್ದಾಳೆ ಮತ್ತು ಯೇಸುವಿಗೆ ಸೇವೆ 
ಮಾಡುವುದರ ಮೇಲೆ ದೃಷ್ಟಿಯನ್ನಿಟ್ಟೆದ್ದಾಳೆ, ಆದರೆ ಯೇಸುವು ಆಕೆಗೆ ವಿಶ್ರಮಿಸಲು ಮತ್ತು 
ಆತನ ಪಾದದ ಬಳಿಯಲ್ಲಿ ಕುಳಿತುಕೊಳ್ಳಲೂ ಮತ್ತು ಮರಿಯಳು ಮಾಡುತ್ತಿರುವುದನ್ನು 
ಮಾಡಲೂ ಹೇಳುತ್ತಾನೆ. ಸ್ಪ್ಟೀಯರೇ ನೀವು ಒಬ್ಬ “ಮಾರ್ಥಳಾಗಿ” TOW ಬರುವುದಕ್ಕೆ 
ಮೊದಲೂ ವೀವು ಒಬ್ಬ “ಮರಿಯಳಾಗಿರುವುದು” Aad, ಆದ್ಯತೆಯಾಗಿರಬೇಕು. ನೀವು 
ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತಿರುವಾಗ ನಿಮ್ಮ ಗಂಡನನ್ನು ಮಾರ್ಥಳಂತೆ 
ಮನೆಯಲ್ಲಿ ಕೆಲಸ ಮಾಡುವಂತೆ ಮಾಡಿ ನೀವು ಮರಿಯಳಂತೆ ಇರಬೇಕೆ೦ಂಬುದಾಗಿ 
ಖಂಡಿತವಾಗಿ ಇದರ ಅರ್ಥವಲ್ಲ. ಅದು ನಿಮ್ಮ ಜವಬ್ದಾರಿಯನ್ನು ವಿಫಲಗೊಳಿಸುತ್ತದೆ. ನೀವು 
ಇವೆರಡರಲ್ಲೂ ಇರಬೇಕು! 


10 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


ನಿಮ್ಮ ಪ್ರಾಥಮಿಕ ಹೆಂಡತಿ, ತಾಯಿ ಮತ್ತು ಗೃಹಿಣಿಯಾಗಿ ನಿಮ್ಮ 
ಪ್ರಾಥಮಿಕ ಕರೆಯನ್ನು ನೆರವೇರಿಸಿರಿ ಮತ್ತು ಅಷ್ಪಿ ಕೊಂಡಿರಿ. 


ದುಡಿಯುವ ಅನೇಕ A LOHON ಇದು ಒಂದು ದೊಡ್ಡಸವಾಲಾಗಿದೆ. ಕಛೇರಿಯಲ್ಲಿ ಅವರ 
ದುಡಿಮೆಗಾಗಿ ಪ್ರತಿ ತಿಂಗಳು ಕೊನೆಯಲ್ಲಿ ಸಂಬಳ ಪಡೆಯುತ್ತಾರೆ ಮತ್ತು ಕೆಲವು 
ಬಹುಮಾನಗಳು, ಗುರುತಿಸುವಿಕೆ ಅಥವಾ ಪದೋನ್ನತಿ ಪಡೆಯಬಹುದು ಅದು ಒಂದು 
ಸಾಧನೆಯ ಗುಹಿಕೆಯನ್ನು ಅವರಿಗೆ ಕೊಡುತದೆ. ಇನ್ನೊಂದು ಕಡೆಯಲ್ಲಿ ಮನೆಯಲ್ಲಿ, 
ಇವುಗಳಲ್ಲಿ ಯಾವುದನ್ನು ಸ್ಪ್ಟೀಯರು ಪಡೆದುಕೊಳ್ಳುವುದಿಲ್ಲ. ಆದರೆ ಈ ಪ್ರಾಥಮಿಕ 
ಕರೆಯಲ್ಲಿ ಸ್ಪೀಯರು ವಿಫಲವಾದರೆ ಕೆಲಸದ ಸ್ಥಳದಲ್ಲಿನ ಯಶಸ್ಸಿಗೆ ಯಾವುದೇ 
ಬೆಲೆಯಿರುವುದಿಲ್ಲ. 


ಸೂಚನೆ: ನಿಶ್ಚಯವಾಗಿ AQ ಮದುವೆ ಯಾಗಿರದಿದ್ದರೆ ಇದು ವಬಿಮಗೆ ಇನ್ನೂ 
ಅನ್ನಯವಾಗುವುದಿಲ್ಲ. ಅಥವಾ ನೀವು ವರ್ಷಗಳಲ್ಲಿ ಉತ್ತಮವಾಗಿ ಮುಂದುವರಿದರೆ, ಇದನ್ನು ನೀವು 
ಈಗಾಗಲೇ ನೆರವೇರಿಸುವಂತದ್ದಾಗಿದೆ. 


ಕ್ರಿಸ್ತನ ಅಂಗದಲ್ಲಿ ನಿಮ್ಮ ಕರೆಯನ್ನು ಅಪಷ್ಪಿಕೊಳ್ಳಿರಿ. 


A LODE, ಕೆಲಸದ ಸ್ಥಳದಲ್ಲಿ ನಿಮ್ಮ ಕರೆಯನ್ನು ಹೊಂದಿಕೊಳ್ಳುವ ಮೊದಲು, ಪ್ರತಿಯೊಬ್ಬ 
ಸ್ಟೀಯು BINS ದೇಹದಲ್ಲಿ ಒಂದು ಜಾಗವನ್ನು ಹೊಂದಿದ್ದಾರೆ ಎಂಬುವುದನ್ನು 
ನೆನಸಿಕೂಳ್ಳಬೇಕು. ಸ್ಟೀಯರು ಎಬಿರ್ಲಕ¥ ತೋರಿಸುತ್ತಾರೆ ಅಥವಾ ಮರೆತು ಕೆಲಸಕ್ಕೆ 
ಧಾವಿಸುತ್ತಾರೆ. ಇಂದು BANS ಅಂಗದಲ್ಲಿ ಅನೇಕ ತಾಯಂದಿರು ಕಳೆದು ಹೋಗಿದ್ದಾರೆ. 
ಯ್‌ೌವನಸ್ಥ ಸ್ಟೀಯರಿಗೆ ದೈವೀಕವಾಗಿ ಪಾತ್ರದ ಮಾದರಿಗಳಾಗಿರಬೇಕಾಗಿದ್ದಂತಹ A, Lod 
ದೇವರ ಮನೆಯಲ್ಲಿ ಕಾಣೆಯಾಗಿದ್ದಾರೆ ಯಾಕೆಂದರೆ ಅವರು ಹೊರಗಡೆ ಕೆಲಸ 
ಮಾಡುವುದರಲ್ಲಿ ನಿರತರಾಗಿದ್ದಾರೆ. YAS ದೇಹದಲ್ಲಿ ಪ್ರತಿಯೊಬ್ಬ A, Lod ದೈವ - ನೇಮಿತ 
ಸೇವೆಯನ್ನು ಹೊಂದಿದ್ದಾರೆ. BANS ಅಂಗದಲ್ಲಿ ನಿಮ್ಮ ಕಾರ್ಯ ವೈಖರಿಗಳನ್ನು ಗುರುತಿಸಿರಿ 
ಮತ್ತು ನೆರವೇರಿಸಿರಿ! 


ಕೆಲಸದ ಸ್ಥಳ ಕೆ, ನಿಮ್ಮ ಕರೆಯನ್ನು ಅಷ್ಪಿಕೊಳ್ಳಿರಿ. 


ಕಲಸದ ಸ್ಮಳಕ್ಕ ಕರೆಯಲ್ಪಟ್ಟಿಂತಹ A), LOOT) ಅಂಗೀಕರಿಸುವುದರಿಂ೦ದ, 
CID, DOP), DOOD ದೇವರ ರಾಜ್ಯಕ್ಕ ಒಂದು ಮಹತ್ವದ ಕೊಡುಗೆ ನೀಡಬಹುದು ಮತ್ತು 
ಕಲಸ ಸ್ನಳಕ್ಕ ಅವರ ಕರೆಯನ್ನು ನೆರವೇರಿಸಬಹುದು. 


11 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


ಪ್ರಾಯೋಗಿಕ ಸೂಚನೆಗಳು: 


° ನಿಮ್ಮ ಹೃದಯವು ಎಲ್ಲಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಿರಿ - ನಿಮ್ಮ 
ಹೃದಯವು ಮನೆಯಲ್ಲಿ ತೃಪ್ಪವಾಗಿದ್ದರೆ ಯಾವುದೇ ತಪ್ಪಿಲ್ಲ. ನಿಮ್ಮ ಹೃದಯವು 
ಕೆಲಸದ ಸ್ಥಳದಲ್ಲಿ ಗುರುತು ಮಾಡಬೇಕೆಂದು ಅಪೇಕ್ಷಿಸಿದರೆ, ಬಹುಶಃ ಅದು ನೀವು 
ಪರಿಗಣಿಸಬೇಕಾದ ವಿಷಯವಾಗಿರುತದೆ. 


° ಕೆಲಸದ ಸ್ಮ್ಥಳಕ್ಕಾಗಿ ದೇವರು ತರಬೇತಿ ನೀಡಿದ ಮತ್ತು ವರಗಳನ್ನು ನೀಡಿದಂತಹ 
ನಿಮ್ಮ ವರಗಳು ಮತ್ತು ಕರೆಗಳನ್ನು ತಿಳಿಯಿರಿ? ಆಮೇಲೆ ಆತನು Vad 
ವಹಿಸಿಕೊಟ್ಟೆರುವುದನ್ನು ವ್ಯರ್ಥಮಾಡಬೇಡಿರಿ. 


s ನಿಮ್ಮ ಆದ್ಯತೆಗಳನ್ನು ತಿಳಿಯಿರಿ - ನಿಮ್ಮ ಹೃದಯವು ಕೆಲಸದ ಸ್ಥಳದಲ್ಲಿ ಒಂದು 
ಗುರುತು ಮಾಡಿಕೊಳ್ಳಬೇಕಂ೦ದು ಅಪೇಕ್ಷಿಸುವುದು ಸತ್ಯವಾಗಿದೆ ಮತ್ತು ಅದನ್ನು 
ಮಾಡಲೂ la) ವರಗಳಿಂದ ಕೂಡಿರಬಹುದು, ಅದು ಒಂದು ಕಾಲಕ್ಕೆ ನಿಮ್ಮ 
ಆದ್ಯತೆಗಳು Jed, ಮಕ್ಕಳ ಕಡೆಗೆ ಇರುವ ಸಾಧ್ಯತೆಯಿದೆ. ಅವರು ತುಂಬಾ 
ಜಿ ಕೃವರಾಗಿರುವಾಗ ವಿಶೇಷವಾಗಿ ಇದು ಸತ್ಯವಾಗಿರುತ್ತದೆ. ನೀವು ಕೆಲಸದ ಸ್ಥಳಕ್ಕೆ 
ಹೆಜ್ಜೆಿಯನ್ನಿಡುವುದರ ಬದಲಿಗೆ ನಿಮ್ಮ ಮಕ್ಕಳ ಜೀವಿತದಲ್ಲಿನ ಆ ಯತುವಿನಲ್ಲಿ, 
ತ್ಯಾಗಪೂರ್ವಕವಾಗಿ ತೊಡಗಿಸಿಕೊಳ್ಳುವ ಆಯ್ಕೆಯನ್ನು ಮಾಡುವಿರಿ. 

° ನಿಮ್ಮ ಮಿತಿಗಳನ್ನು ತಿಳಿದುಕೊಳ್ಳಿರಿ - ನಮ್ಮಲ್ಲಿ ಪ್ರತಿಯೊಬ್ಬರು ಬಿದ್ದು ಹೋಗದೇ 
ಎಷ್ಟು ವಿಸರಿಸಬಹುದು ಎಂಬುದರ ಬಗ್ಗೆ ವಿಬಿನ್ನ ಸಾಮರ್ಥ್ಯಗಳನ್ನು 
ಹೊಂದಿದ್ದೇವೆ. ನಿಮ್ಮ ಇತಿಮಿತಿಗಳನ್ನು ನೀವು ತಿಳಿದಿರಬೇಕು. ಹೆಂಡತಿಯಾಗಿ, 
ತಾಯಿಯಾಗಿ, ಗೃಹೀತಿಯಾಗಿ ಮತ್ತು ಕೆಲಸದ ಸ್ಥಳದಲ್ಲಿ ಒಬ್ಬ ಸ್ಪೀಯಾಗಿರುವುದು 
ತು೦ಬಾ ಸವಾಲಾಗಿರುವುದಾಗಿದೆ. ನಿಮಗೆ ವ್ಯಾಪಿಸಲು ಸಾಮಾರ್ಥ್ಯವಿದರೆ 
ಅದನ್ನು ಮಾಡಿರಿ! ಇಲ್ಲವಾದರೆ ನಿಮ್ಮ ಇತಿಮಿತಿಗಳಲ್ಲಿಯೇ ಇರ್ರಿ! 


ನೀವು ಕೆಲಸ ಮಾಡಲೂ ಕರೆಯಮಲ್ಬಟ್ಟೆದ್ದರೆ, ತಪ್ಪಿತಸ್ಥರೆಂದು ಭಾವಿಸಬೇಡಿರಿ, ದೇವರು 
ವರಗಳನ್ನು ಕೊಟ್ಟಿದ್ದಾನೆ ಮತ್ತು ನಿಮಗೆ ಕೃಪೆ ನೀಡಿದ್ದಾನೆ, ಅದರ ಅರ್ಥವು ನಿಮ್ಮ ಕೆಲಸದ 
ಸ್ಥಳದಲ್ಲಿ ನೀವು ಇರಬೇಕೆಂದು ಆತನು ಬಯಸುತ್ತಾನೆ. 


ಆದ್ದರಿಂದ ಆ ಒಂದು ಅವಕಾಶ ಉಪಯೋಗಿಸಿಕೊಳ್ಳಿರಿ. ಒಬ್ಬ ಗೃಹಿಣಿಯಾಗಿ 
ಕರೆಯಲ್ಬಟ್ಟಿದ್ದರೆ, ನೀವು “ವ್ಯವಸ್ಥಾಪಕಿ” ಅಥವಾ “ಸಿಇಒ” ಎಂಬ ಶೀರ್ಷಿಕೆ ಹೊಂದಿಲ್ಲ 
ಆದರೆ ಬರೀ BOBS ಮತ್ತು ತಾಯಿ ಎಂಬುದಾಗಿ ಕಳಮಟ್ಟಿದವರಾಗಿ ಬಾವಿಸಿಕೊಳ್ಳಬೇಡಿರಿ. 
ನಿಮ್ಮ ಪ್ರಥಮ ಪ್ರೀತಿಯಾದ ದೇವರಿಗೆ ಅಪ್ಪಿಕೊಂಡಿದ್ದರೆ ಮತ್ತು ನಿಮ್ಮ ಪ್ರಾಥಮಿಕ ಕರೆಗೆ 
ಅಪ್ಪಿಕೊಂಡಿದ್ದರ ನಿಮ್ಮ ಬಹುಮಾನವು ದೊಡ್ಡದಾಗಿರುತ್ತದೆ. ಅಷ್ಟು ಮಾತ್ರವೇ ಆತನು 
ನಿಮ್ಮಿಂದ ಕೇಳುತ್ತಿರುವುದು. ನಿಮ್ಮಲ್ಲಿ ಪ್ರತಿಯೊಬ್ಬರು ಮೈಯಕಿಕವಾಗಿ ದೇವರ ಕರೆಯನ್ನು 
ಮತ್ತು ನಿಮ್ಮ ಜೀವಿತಕ್ಕಾಗಿರುವ ಆತನ ಚಿತ್ತವನ್ನು ನೆರವೇರಿಸಬೇಕೆಂಬುದಾಗಿ ನೀವು 
ನೆನಪಿನಲ್ಲಿಟ್ಟುಕೊಳ್ಳಬೇಕು. 


12 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


1. ಮಹಿಳೆ ತನ್ನ ಜೀವನ ಮತ್ತು ಗುರುತನ್ನು ಪಡೆಯಲು ಕರ್ತನಿಂದ 
ಅಳವಡಿಸಿಕೊಳ್ಳಬಹುದಾದ ಕೆಲವು ಬಿಷಯಗಳು ಯಾವುವು ? 


13 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


3. ಕೆಲಸದ ಸ್ಲಳದ ಸವಾಲುಗಳನ್ನು 2, jCOHT) ಹೇಗೆ ನಿಭಾಯಿಸುತ್ತಾರೆ? 


ಒತ್ತಡ 


ಈ ವಿಭಾಗವು ಪುರುಷ ಮತ್ತು ಸ್ಪೀಯರಿಬ್ಬಗೂ ಅನ್ವಯಿಸುತ್ತದೆ. ನಾವು ಮನೆಯಲ್ಲಿ ಮತ್ತು 
ಕೆಲಸದ ಸ್ಮ್ಥಳಗಳೆರಡರಲ್ಲೂ ಜವಬ್ಗ್ಧಾರಿಗಳನ್ನು ಹೊಂದಿರುವುದರಿಂದ ನಮ್ಮಲ್ಲಿ ಎಲ್ಲರೂ 
ಒತ್ತಡವನ್ನು ಅನುಭವಿಸುತ್ತಾರೆ. ನನ್ನ ಜೀವಿತದಲ್ಲಿ ಮನೆಯನ್ನು ನಿರ್ವಹಿಸುವುದು. 
ವ್ಯಾಪಾರ ವ್ಯವಹಾರ ಮತ್ತು ಸಭೆಯನ್ನು ನೋಡಿಕೊಳ್ಳುವುದನ್ನು ಗಮನಿಸಿದರೆ, ಒತ್ತಡವನ್ನು 
ಪರಿಹರಿಸಲೂ ಮತ್ತು ಒತ್ತಡದೊಂದಿಗೆ ನಿಭಾಯಿಸುವುದಕ್ಕೆ ನನಗೆ ಎರಡು ವಿಷ೦ಿಃಗಳು 
ಸಹಾಯ ಮಾಡಿವೆ ಅವು ಯಾವುದೆಂದರೆ: 


© ಕರ್ತನ ಮೇಲೆ ಅವಲಂಬಿಸಿಕೊಳ್ಳವುದನ್ನು ಕಲಿಯುವುದು 


ಯೆಶಾಯ 26:3 
ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಅವನಿಗೆ ನಿನ್ನಲ್ಲಿ ಭರವಸವಿದೆ. 


ನಿರಾಕರಿಸದೆ “ತೊಂದರೆಯ ಪರಿಸ್ಥಿತಿಗಳು” CAS WOODS - ಅವುಗಳ ಮೇಲೆ 
ವಾಸಿಸುವುದಕ್ಕೆ ಬದಲಾಗಿ ಅವುಗಳಿಗಿಂತ ದೊಡ್ಡವನಾದ ಕರ್ತನ ಮೇಲೆ ನಾವು ನೆಲೆಸಬೇಕು. 
ಬಿರುಗಾಳಿಗಿಂತ ಮೇಲಿರುವ ಅರಸನು ಆತನು ಆಗಿದ್ದಾನೆ ಮತ್ತು ಅಲೆಗಳು ಮತ್ತು 
ಬಿರುಗಾಳಿಗಳ ಮೇಲೆ ನೆಲೆಸುವುದರ ಬದಲಿಗೆ ಅವುಗಳಿಗಿಂತ ಮೇಲಿರುವ ಅರಸನನ್ನು 
ದೃಷ್ಟಿಸುವ ಆಯ್ಕೆಯನ್ನು ನಾವು ಮಾಡುವಾಗ, ಆತನು ನಮ್ಮನ್ನು ಪರಿಪೂರ್ಣ 
ಸಮಾಧಾನದಲ್ಲಿರುಸುತ್ತಾನೆ. ಕೆಲವು ಬಾರಿ ನನ್ನ ಸಹನೆಯನ್ನು ಕಳೆದುಕೊಳ್ಳತ್ತೇನೆ ಮತ್ತು 
ಉದ್ದಿಗ್ನತೆಗಳನ್ನು ಹೊಂದುತ್ತೇನೆ ಆದರೆ ಆ ಒಂದು ಸ್ಥಿತಿಯಲ್ಲಿ ನಾವು ತುಂಬಾ 
ಸಮಯವಿರುವುದಿಲ್ಲ. ನನ್ನನ್ನು ಪುನಃ ಸಹಜ ಸ್ಥಿತಿಗೆ ಬರುತ್ತೇನೆ ಮತ್ತು ಬಿರುಗಾಳಿಗಿ೦ತ 
ಮೇಲಿರುವ ಕರ್ತನ ಮೇಲೆ ನನ್ನ ಮನಸ್ಸು ದೃಷ್ಟಿಸಲ್ಪ್ಬಟ್ಟೆರುವಂತೆ ನೋಡಿಕೊಳ್ಳುತ್ತೇನೆ. 


© ದೇವರವಾಕ್ಯದಲ್ಲಿ ಧ್ಯಾನಿಸುವುದನ್ನು ಕಲಿಯುವುದು. 


ದೇವರ ವಾಕ್ಯದಲ್ಲಿ ಧ್ಯಾನಿಸುವುದು ಒಂದು ದೊಡ್ಡ ಒತ್ತಡವನ್ನು ನಿವಾರಿಸುವಂತದ್ದಾಗಿದೆ. 
ಕೆಲವು ನಿರ್ದಿಷ್ಟ ಕ್ಷೇತಗಳು ಬಿಮಗೆ ತುಂಬಾ ದೊಡ್ಡದಾದ ಒತ್ತಡ ಮತ್ತು ಭಾಗಗಳಿಗೆ 
ಕಾರಣವಾಗುತ್ತಿದ್ದರೆ ಅಂತಹ ಪರಿಸ್ಥಿತಿಗಳ ಮೇಲೆ ದೇವರ ವಾಕ್ಯವನ್ನು ಧ್ಯಾನಿಸಿರಿ ಮತ್ತು 
ನೀವು ಅದನ್ನು ಮಾಡುವಾಗ, ಭಯದ ಬದಲಿಗರ ನಂಬಿಕೆಯೊಡನೆ ಅದು ನಿಮ್ಮನ್ನು 
ತುಂಬಿಸುತ್ತದೆ, ಭಯವು ಒತ್ತಡವನ್ನು ಉತ್ಪಾದಿಸುತ್ತದೆ, ನಂಬಿಕಯು ಭರವಸೆಯನ್ನು 
ಉತ್ಪಾದಿಸುತ್ತದೆ, ನೀವು ವಿಶ್ರಾಂತವಾಗಿರಲೂ ಸಹಾಯಿಸುತದೆ ಮತ್ತು ಶಾಂತವಾಗಿರಿಸುತದೆ. 


ಸ್ಪರ್ಧೆ 
© ಆರೋಗ್ಯಕರವಾದ ಸ್ಪರ್ಧೆಯು ಒಂದು ಉತ್ತಮ ವಿಷಯವಾಗಿದೆ. 


14 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


ನೀವು 100 ಮೀಟರ್‌ ಓಟಿವನ್ನು ಓಡುವಾಗ, ನೀವು ಹೊಸದಾಗಿ ಹುಟ್ಟಿದ್ದರು, ಆತ್ಮನಿಂದ 
ತುಂಬಿಸಲ್ಪಟ್ಟೆದ್ದರು, ಅನ್ಯಭಾಷೆಲಿ - ಮಾತನಾಡಿದರು, Wes, - ಓಡಿಸುವ ಕೈಸ್ನರಾಗಿದ್ದರು 
ಓಟದ ಸ್ಪರ್ಧೆಯಲ್ಲಿ ಇತರೆ ಸ್ಪರ್ಧಿಗಳ ಕೈಯನ್ನು ಹಿಡಿದುಕೊಂಡು ಓಡುವುದನ್ನು ನೀವು 
ನಿರೀಕ್ಷಿಸಲು ಸಾಧ್ಯವಿಲ್ಲ! ಪ್ರಾರಂಭವಾದ ಮುಗಿಯುವ ಗೆರೆಯವರೆಗೂ Aa) 
ಉತ್ತಮವಾದದ್ದನ್ನು ಬೀಡುವುದು ಅವಶ್ಯಕ. ಆರೋಗ್ಯಕರ ಸ್ಪರ್ಧೆಯು ಅದರಿಂದ 
ಉತ್ತಮವಾದದ್ದನ್ನು ಹೊರತರುತದೆ. ಅದೇ ರೀತಿಯಲ್ಲಿ ಕೆಲಸದ ಸ್ಥಳದಲ್ಲಿ 
ಸ್ಪರ್ಧಿಯಾಗಿರುವುದು ಸರಿಯಾದುದಾಗಿದೆ. ಆದರೆ ಸರಿಯಾದ ರೀತಿಯಲ್ಲಿ ಅದನ್ನು ಮಾಡಿರಿ 
ಮತ್ತು ನಿಮ್ಮ ಬಹುಮಾನಕ್ಕಾಗಿ ದೇವರನ್ನು ನೋಡಿರಿ. 


ಕೊಲೊಸ್ಪೆಯವರಿಗೆ 3:22-24 

22 ದಾಸತ್ವದಲ್ಲಿರುವವರೇ, ಈ ಲೋಕದಲ್ಲಿನ ನಿಮ್ಮ ಯಜಮಾನರಿಗೆ ಎಲ್ಲಾ ವಿಷಯಗಳಲ್ಲಿ 
ವಿಧೇಯರಾಗಿರಿ ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ನಿಮ್ಮ ಯಜಮಾನರು 
ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕರ್ತನಿಗೆ ಭಧಯಪಡುವವರಾಗಿ ಸರಳ ಮನಸ್ಸಿನಿಂದ ಕೆಲಸ 
ಮಾಡಿರಿ 

23 ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆಸಿ 
ಕರ್ತನಿಗೋಸ್ಮರವೇ DOD) ಮನಃ ಪೂರ್ವಕವಾಗಿ ಮಾಡಿರಿ 

24 ಕರ್ತನಿಂದ ಪರಲೋಕ ಬಾಧ್ಯತೆಯೆ೦ಬ ಪ್ರತಿಫಲವನ್ನು ಹೊಂದುವೆವೆಂದು ತಿಳಿದಿದ್ದೀರಲ್ಲಾ ನೀವು 
ಕರ್ತನಾದ ಕಿಸ್ತನಿಗೆ ದಾಸರಾಗಿದ್ದೀರಿ. 


© ಕೆಲಸದ ಸ್ಥಳದಲ್ಲಿ ಪ್ರಾಮಾಣಿಕವಾಗಿ ಮತ್ತು ನೈತಿಕ ವಿಧಾನದಲ್ಲಿ ಸ್ಪರ್ಧೆಮಾಡುವುದರಲ್ಲಿ 
ತಷ್ಟೇನಿಲ್ಲ. ಪ್ರಾಮಾಣಿಕತೆಯು ಮೇಲುಗೈ ಸಾಧಿಸುತದೆ! 


ಪುರುಷ ದುರಭಿಮಾನ ಮತ್ತು ಲಿಂಗ ಪಕ್ಷಪಾತಗಳು 


ಅನೇಕ ಸಂಘ ಸಂಸ್ಥೆಗಳು ಪುರುಷರನ್ನು ಮಾತ್ರವೇ ಉತ್ತೇಜಿಸುವ೦ತಹ ಅಲಿಖಿತ ಕಾನೂನು 
ಹೊಂದಿವೆ. ಅನೇಕ A LAH ಇಂತಹ ಪಕ್ಷಪಾತವನ್ನು ಅನುಭವಿಸಬಹುದು. ಹಾಗೇಯೇ 
ಅದೇ ಸ್ಥಾನದಲ್ಲಿರುವ ಪುರುಷರಿಗಿಂತ ಸ್ಪೀಯರಿಗೆ ಹೆಚ್ಚಿನ ಸಂಬಳ ದೊರೆಯುವುದಿಲ್ಲ. ನೀವು 
ಅಂತಹ ಪರಿಸ್ಥಿತಿಯಲ್ಲಿ ಇದ್ದರೆ ನೀವು ಕಾದಾಡಬೇಡಿರಿ. ಕರ್ತನನ್ನು ಎದುರು ನೋಡಿರಿ ಮತ್ತು 
ಪದೋನ್ನತಿಯು ದೇವರಿಂದ ಬರುತ್ತದೆಂಬುದನ್ನು ನೆನಸಿಕೊಳ್ಳಿರಿ ಮತ್ತು Vd, ಕ್ಯ 
ಕೆಲಸಗಳನ್ನು ದೇವರು ಸಮೃದ್ದಿಗೊಳಿಸಲೂ ಶಕನಾಗಿದ್ದಾನೆ. ನಿಮ್ಮ ಮಾರ್ಗದಿಂದ 
ಯಾರನ್ನಾದರೂ ಹೇಗೆ ತೆಗೆಯಬೇಕೆಂದು ಆತನಿಗೆ ಗೊತ್ತಿದೆ ಆದ್ದರಿಂದ ನೀವು ಪದೋನ್ನತಿ 
ಹೊಂದಬಹುದು. 


ಕೀರ್ತನೆಗಳು 75: 6-7 
6 ಯಾಕಂದರೆ ಉದ್ದಾರವು ಮೂಡಲಿಂದಾಗಲಿ ಪಡುವಣದಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ 
7 ದೇವರೇ ನ್ಯಾಯಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ. 


ಲೈಂಗಿಕ ಪ್ರಗತಿಗಳು 


ನಿಮ್ಮ ಮೇಲಾಧಿಕಾರಿಗೆ ನೀವು ಲೈಂಗಿಕ ಒಲವು ತೋರಿಸುವವರೆಗೂ ಯಾವುದೇ ಪದೋನ್ನತಿ 
ಹೊಂದಲೂ ಅವಕಾಶವಿಲ್ಲದಿರುವಂತಹ ಸ್ಥಿತಿಯಲ್ಲಿ ನಿಮ್ಮನ್ನು ಗುರುತಿಸಿಕೊಂಡಿದ್ದೀರಾ? 


15 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


ಅಂತಹ ಕ್ಷೇತ್ರಗಳಲ್ಲಿ ಒಪ್ಪಿಕೊಳ್ಳಲೂ ಒತ್ತಡಗಳಿದ್ದರೆ, ನೀವು ಗಟ್ಟೆಯಾಗಿ ನಿಂತುಕೊಳ್ಳಿರಿ 
ಮತ್ತು “ಇಲ್ಲಾ” ಎಂಬುದಾಗಿ ಹೇಳಿರಿ. ಅದಕ್ಕ ಶರಣಾಗಬೇಡಿರಿ ಅಥವಾ 
ರಾಜಿಮಾಡಿಕೊಳ್ಳಬೇಡಿರಿ. ಪವಿತ್ರವಾಗಿ ಇರ್ರಿ, ನಿರ್ಮಲವಾಗಿ ಇರ್ರಿ. 
ಮದುವೆಯಾಗಿರುವವರು ಏನೇ ವಿಚಾರವಾದರೂ ಸರಿ ನಿಮ್ಮ ಗಂಡಂದಿರಿಗೆ ನಂಬಿಗಸ್ತರಾಗಿ 
ಇರ್ರಿ. 


© ವಿಮ್ಮ ಕೆಲಸದ SYR), ದೇವರು ನಿಮ್ಮ ಸಂರಕ್ಷಕನಾಗಿದ್ದಾನೆ. 


ಕಿರ್ತನೆಗಳು 3:3 
ಆದರೂ ಯೆಹೋವನೇ ನೀನು ನನ್ನನ್ನು ಕಾಯುವ ಗುರಾಣಿ ನೀನು ನನ್ನ ಗೌರವಕೆ ಆಧಾರನೂ ನನ್ನ 
ತಲೆಯನ್ನು ಎತ್ತುವಂತೆ ಮಾಡುವವನೂ ಆಗಿದ್ದೀ. 


ಕೀರ್ತನೆಗಳು 27:1 
ಯೆಹೋವನು ನನಗೆ ಬೆಳಕೂ ರಕ್ಷಕನೂ ಆಗಿದ್ದಾನೆ ನಾನು ಯಾರಿಗೆ ಭಧಯಪಟ್ಟೇನು? ಯೆಹೋವನು 
ನನ್ನ ಪ್ರಾಣದ ಆಧಾರವು ನಾನು ಯಾರಿಗೆ ಹೆದರೇನು? 


©  ಸೌಮ್ಯತೆಯೊಡನೆ BA GOA, ಸೂಚಕ ವಸ್ಪ್ತಗಳನ್ನು ಧರಿಸಬೇಡಿರಿ ಮತ್ತು ಸಭ್ಯತೆಯಿಂದ 
ವರ್ತಿಸಿರಿ. 
ತೀತನಿಗೆ 2:4-5 
4 ಇದಲ್ಲದೆ ಅವರು ಪ್ರಾಂ।ಿಃiದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕೆ, ದೂಷಣೆಯಾಗದಂತೆ 
ನೀವು ಗ೦ಂಡಂದಿರನ್ನೂ ಮಕ್ಕಳನ್ನೂ ಪ್ರೀತಿಸುವವರೂ, ದಮೆಯುಳ್ಳವರೂ, ಪತಿವ್ರತೆಯರೂ, 
5 ಮನೆಯಲ್ಲೇ ಕೆಲಸಮಾಡುವವರೂ, ಸುಶೀಲೆಯರೂ, ನಿಮ್ಮ ಗಂಡಂದಿರಿಗೆ ಅಧೀನರೂ, 
ಆಗಿರಬೇಕೆಂದು ಬುದ್ದಿ ಕಲಿಸುವ ಹಾಗೆ ಬೋಧಿಸು. 


ಉದ್ಯೋಗದ ಆಯ್ಕೆ 


ಕೆಲವು ಸ್ಲ್ಟೀಯರು ಕಾರ್ಯಕ್ರಮಗಳ ವಬಿರ್ವಹಣೆ, ಮನರಂಜನೆ ಸೌಂದರ್ಯ ವಿನ್ಯಾಸ 
ಮುಂತಾದಂತಹ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡಿದ್ದಾದೆ. ಅಲ್ಲಿ ಪಾಪವು ಸುತ್ತುವರೆದಿದೆ 
ಎಂಬುದಾಗಿ ಅಂತಹ ಉದ್ಯ್ಯೋಗಗಳಿಂದ Aa Na ದೂರ ಒಡಿಹೋಗಬೇಕಾದ 
ಅವಶ್ಯಕತೆಯಿಲ್ಲ. ನೀವು ಇಷ್ಟಪಟ್ಟಿರೂ ಇಲ್ಲದಿದ್ದರೂ ದುರಾತ್ಮನು ಹೆಚ್ಚಾಗಿ ಎಲ್ಲಾ 
ಕೈಗಾರಿಕೆಗಳು ಮತ್ತು ವನಿಗಮಗಳಲ್ಲಿಯು ಅಸಿತ್ವದಲ್ಲಿರುತ್ತಾನೆ. ಯೇಸುವು ನಾವು 
ಲೋಕದಲ್ಲಿರಬೇಕು ಅದರಿಂದ ಓಡಿಹೋಗಬಾರದೆಂದು ನಮ್ಮನ್ನು ಕೇಳಿಕೊಂಡಿದ್ದಾನೆ ನಿಮ್ಮ 
ಉದ್ಯೋಗಕ್ಕೂ ಈ ತತ್ವವನ್ನು ಅಳವಡಿಸಿರಿ. 


ಯೋಹಾನ 17: 14-18 

14 ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು 
ಲೋಕದವರಲ್ಲ ಆದಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿ ಅದೆ 

15 ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಲ್ಸವುದಿಲ್ಲ 
ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳೃತ್ತೇನೆ. 

16 ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ 

17 ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಟೆಪಡಿಸು ನಿನ್ನ ವಾಕ್ಯವೇ ಸತ್ಯವು 

18 ನೀನು ನನ್ನನ್ನು ಲೋಕಕೆ ಕಉುಹಿಸಿಕೊಟ್ಟಿಂತೆ ನಾನೂ ಇವರನ್ನು ಲೋಕಕೆ ಕಉಹಿಸಿಕೊಟ್ಟೆನು. 


16 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


ನಿಮ್ಮ ಉದ್ಯೋಗವು ನಿಮ್ಮ ನಂಬಿಕೆ, ನಡವಳಿಕೆ, ನಡತೆ, ಸದ್ಗಣ ಮತ್ತು ಪ್ರಾಮಾಣಿಕತೆಯ 
ಮೇಲೆ ರಾಜಿಮಾಡಿಕೂಳ್ಳಲೂ ಒತ್ತಾಯ ಪಡಿಸುತ್ತಿದ್ದರೆ ಆವಾಗ Jad wo, ಆ ಸ್ಥಾನದಿಂದ 
ತೆಗೆದು ಹಾಕಿಸಿಕೊಂಡವರಾಗಿ ಆ ಒಂದು ಉದ್ಯಮದೊಳಗಡೆಯೆ ಮತ್ತೊಂದು AO, VB, ನೀವು 
ಹೋಗಬೇಕಾಗುತ್ತದೆ. ಒಂದು ವಿಭಿನ್ನತೆಯನ್ನು ಸೃಷ್ಟಿಸಿರಿ. ನಿಮ್ಮ ಸಂಘ ಸಂಸ್ಥೆಯಲ್ಲಿ 
ಬದಲಾವಣೆ ತರುವ ರಾಯಭಾರಿಯಾಗಿರ್ರಿ. 


ಜನರಿರುವ ಕಡೆ ಬೀವು ಇರಬೇಕೆಂದು ದೇವರು ಬಯಸುತ್ತಾನೆ ಯಾಕಂದರೆ ಅವರೊಡನೆ 
ಮಾತನಾಡಲೂ ಆತನಿಗೆ ನಿಮ್ಮ ಧ್ವನಿ ಬೇಕು, ಅವರನ್ನು ಮುಟ್ಟಿಲೂ Ved, ಕೈಗಳೂ ಬೇಕು 
ಮತ್ತು ಅವರಿಗೆ ಪ್ರೀತಿಯನ್ನು ತೋರ್ಪಡಿಸಲೂ ನಿಮ್ಮ ಜೀವಿತಬೇಕು. ಆದ್ದರಿಂದ ಅಲ್ಲಿಯೇ 
ಉಳಿಯಿರಿ ಮತ್ತು ನೈತಿಕವಾಗಿ ಸವಾಲು ಆಗಿರುವ ಪರಿಸರದಲ್ಲಿ ಒಂದು ವ್ಯತ್ಯಾಸವನ್ನು 
ಸೃಷ್ಟಿಸಿರಿ ಆದರೂ ಅಂತಹ ಪರಿಸರದ ಪ್ರಭಾವಕ್ಕೆ ನೀವು ಒಳಗಾಗದೇ ಅಂತಹ ಪರಿಸರದಲ್ಲಿ 
ನೀವು ಪ್ರಭಾವ ಬೀರಲು ಆತ್ಮೀಕವಾಗಿ ಬಲವಾಗಿದ್ದೀರಿ ಎಂಬುದನ್ನು ದೃಢಪಡಿಸಿಕೊಳ್ಳಿರಿ. 


1. ಮಹಿಳೆಯಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಎದುರಿಸುವ ಸಾಮಾನ್ಯ ಸವಾಲುಗಳನ್ನು 
ನೀವು ಹೇಗೆ ನಿವಾರಿಸಬಹುದು ಎಂಬುದನ್ನು ನೆನಪಿಸಿಕೊಳ್ಳಿ? 


17 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


4. ಇಬ್ಬರ - ಆದಾಯದ ಕುಟಿಂಬಗಳ ಅಪಾಯಗಳು ಅವುಗಳನ್ನು 
ಹೇಗೆ ದೂರವಾಗಿರಿಸುವುದು. 


NOT ಮತ್ತು BOBS ಇಬ್ಬರೂ ದುಡಿಯುವಾಗ ಕೆಲವು ಅಪಾಯಗಳು ಅಥವಾ ಕಂದಕಗಳು 
ಇರುತ್ತವೆ. 


ಕಂದಕಗಳು 
ಪರಸ್ಪರ ಅವಲಂಬನೆಗೆ ಬದಲಾಗಿ ಸ್ವಾತಂತ್ಯ ಮತ್ತು ಸ್ವಾವಲಂಬನೆ. 


ಯಾವಾಗ ಬಾಳಸಂಗಾತಿಗಳು ತಮ್ಮದೇ ಮೈಯಕಿಕವಾದ ಬ್ಯಾಂಕ್‌ ಖಾತೆಗಳು, ಕಾರು, ಕ್ರಡಿಟ್‌ 
ಕಾರ್ಡ್‌ ಮುಂತಾದವುಗಳನ್ನು ಹೊಂದಿರುವಾಗ ಒಗ್ಗಟ್ಟಿನ್ನು ನಿರ್ನಿಸುವ ಬದಲಾಗಿ 
ಅಧಿಕವಾಗಿ ಅವರು ಸ್ವತಂತ್ರರಾಗಿ ಕಂಡುಬರುತ್ತಾರೆ. 


ಬಾಳ ಸಂಗಾತಿಗಳ ನಡುವೆ ಸ್ಪರ್ಧೆಗಳು 


ವಿದ್ಯಾರ್ಹತೆಯುಳ್ಳ ಬಾಳ ಸಂಗಾತಿಗಳು ತಾವು ಕೆಲಸ ಮಾಡುವಂತಹ ಒಂದೇ ಉದ್ದಿಮೆಯಲ್ಲಿ, 
ಸಂಬಳಗಳು ಮತ್ತು ಹೊಂದಿದಂತಹ ಸ್ಥಾನಗಳಲ್ಲಿ ಒಬ್ಬರಿಗೊಬ್ಬರು ಹೋಲಿಸಿಕೊಳ್ಳಲೂ 
ಮತ್ತು ಸ್ಪರ್ಧಿಸಲೂ ಪ್ರಾರಂಭಿಸುತ್ತಾರೆ. 


ಕೆಲಸದ ಸ್ನಳವನ್ನೇ ಮದುವೆಯಾದವರಂತೆ ಕಂಡು ಬರುತ್ತಾರೆ. 


ಕೆಲವು ಸಂಗಾತಿಗಳು ಬಲಿಪೀಠದ ಬಳ್ಳೆ “ನಾನು ಮಾಡುತೇನೆ” ಎಂದು ಹೇಳುತ್ತಾರೆ. ಮರುದಿನ 
ಕೆಲಸದ ಸ್ಥಳಕ್ಕೆ ಹೋಗುತ್ತಾರೆ ಮತ್ತು “ನಾನು ಮಾಡುತ್ತೇನೆ” ಎಂದು ಹೇಳುತ್ತಾರೆ. ಅವರ 
ಎಲ್ಲಾ ಸಮಯವನ್ನು ಅವರ ಕೆಲಸದ ಸ್ಥಳದಲ್ಲಿ ಕಳೆಯುತ್ತಾರೆ ಮತ್ತು ಅವರ ಕೆಲಸ ಸ್ಥಳಗಳಿಗೆ 
ಮದುವೆ ಮಾಡಿಕೂಂಡವರಂತೆ ಕಂಡುಬರುತಾರೆ. 


ಅಧಿಕ ಹಣ ಆದರೆ ಕಡಿಮೆ ಸಮಯ 


ನಿಮಗೆ ಅಧಿಕವಾಗಿ ಹಣ ಬೇಕಾ ಅಥವಾ ಒಗ್ಗಟ್ಟಾಗಿ ಪ್ರಮುಖವಾದ ಸಂಗತಿಗಳನ್ನು 
ಮಾಡಲೂ ಸಮಯ ಬೇಕಾ? ಈ ಹಂತದಲ್ಲಿ ಸಂಗಾತಿಗಳು ಆಯ್ಕೆಯನ್ನು ಮಾಡಬೇಕು. 
ಹಣವು ಖರೀದಿಸಲಾಗದಂತಹ ಕೆಲವು ವಿಷಯಗಳಿವೆ. ಅದ್ಭುತಕರವಾಗಿ ಬಾಳ ಸಂಗಾತಿ 
ಅಥವಾ ಉತ್ತಮವಾದ ಮಕ್ಕಳನ್ನು ಹಣವು ನಮಗೆ ಖರೀದಿಸುವುದಿಲ್ಲ. ಒಂದು ಒಳ್ಳೆಯ 
ಮದುವೆಯು ಒಟ್ಟಾಗಿ ಸಮಯ ಕಳೆಯುವುದರಿಂದ ಕಟ್ಟಲ್ಪಟ್ಟಿದೆ. ಒಳ್ಳೆಯ ಮಕ್ಕಳು 
ಜಬೋಧಿಸಲ್ಪಡುತ್ತಾರೆ, ಎಬ್ಬಿಸಲ್ಪಡುತ್ತಾರೆ ಮತ್ತು ತರಬೇತಿ ಹೊಂದುತ್ತಾರೆ. 


18 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


ಅತಿಯಾದ ಕೆಲಸ ಮಾಡುವ JX, Codd 


ಇಬ್ಬರು-ಆದಾಯದ ಕುಟಿಂಬದಲ್ಲಿ, ಸ್ಪೀಯರ ಮನೆಯ ಒಳಗಡೆ ಮತ್ತು ಹೊರಗಡೆ ಎರಡು 
ಕಡೆಯಲ್ಲಿ ಕೆಲಸಮಾಡುವುದು ಸಾಧ್ಯಕರವಾಗುತದೆ. ಅದು ಅಂತಿಮವಾಗಿ ಅತಿಯಾದ ಕೆಲಸ 
ಮತ್ತು ಭಸ್ಮವಾಗುವ ಕಡೆಗೆ ನಡೆಸುತ್ತದೆ. NOT ಮತ್ತು ಹೆಂಡತಿ ಇಬ್ಬರ ದುಡಿಮೆಯ ಸ್ಥಳದಲ್ಲಿ 
ತೊಡಗಿಸಿಕೊಂಡಾಗ ಗಂಡನು ಸಹ ಮನೆಯ ಜವಾಬ್ದಾರಿಗಳ ಹೊರೆಯನ್ನು 
ಗಮನಾರ್ಹವಾಗಿ BOS) BOOBS ಅವನ ಹೆಂಡತಿಯು ಅತಿಯಾಗಿ ಕಲಸ ಮಾಡುವುದಿಲ್ಲ. 


ಇಬ್ಬರ - ಆದಾಯದ ಕುಟಿಂಬಗಳಿಗಾಗಿ ಶಿಯೆಯ ಹೆಜ್ಜೆಗಳು 


ಸತ್ಯವಾದ ಮೌಲ್ಯವನ್ನು ತಿಳಿದುಕೊಳ್ಳಿರಿ. 


ನೀವು ಇಡೀ ಲೋಕವನ್ನು ಸಂಪಾದಿಸಿಕೊಂಡು ನಿಮ್ಮ ಮನೆಯನ್ನು ಕುಟಿಂಬವನ್ನು ಮತ್ತು 
ಮಕ್ಕಳನ್ನು ಕಳೆದುಕೊಂಡರೆ ನೀವು ಸತ್ಯವಾದ ಮೌಲ್ಯವನ್ನು ಕಳೆದುಕೊಳ್ಳತ್ತೀರಿ. ನಮ್ಮ 
BAIS ದಿನಮಾನದ ಹೆಚ್ಚಿನ ಮೆಚ್ಚಿಕೊಂಡ ಉದ್ದಿಮೆಗಾರರು, ವಿವಾಹ ವಿಜ್ನೇದನೆಗಳು, 
ಎರಡನೆ ಮತ್ತು ಮೂರನೇ ಮದುವೆ ಆಗಿರುವ ಜನರಾಗಿದ್ದಾರೆ. ಅವರು ರೂಪಾಂತರಗೊಂಡ 
ಕೈಗಾರಿಕೋದ್ಯಮ ಹೊಂದಿರಬಹುದು, ದೊಡ್ಡ ನಿಗಮಗಳನ್ನು ಕಟ್ಟೆರಬಹುದು ಮತ್ತು ವಿಶ್ವ 
ಪ್ರಸಿದ್ದರಾಗಿರಬಹುದು ಆದರೆ ಅವರ ಕುಟುಂಬಗಳು ಮುರಿದುಹೋಗಿವೆ. ಮದುವೆ 
ಎಂಬುದಾಗಿ ಕರೆಯುವ ಒಬ್ಬಳೇ ಹೆಂಡತಿಯನ್ನು ಹೊಂದಿರುವಂತಹ ಒಂದು “ಸಂಘ 
ಸಂಸ್ಥೆಯನ್ನು” ನಿಭಾಯಿಸಲೂ HT ಸಾಧ್ಯವಾಗುತ್ತಿಲ್ಲ ಎಂಬುದಾಗಿ ಆಶ್ಚರ್ಯಪಡುವ 
ಪ್ರವೃತ್ತಿ ಹೊಂದಿದ್ದಾರೆ! ಅವರು ಮನೆಗಳನ್ನು ನಿರ್ವಹಿಸಲು ಸಾಧ್ಯಕರವಾಗದೇ ಇರುವುದು 
ಬಹಳ ದಃಖಕರವಾಗಿದೆ. ಪ್ರಪಂಚದ ಪ್ರಸಿದ್ದಿಯಾಗಿರುವುದಕ್ಕಿಂತ ಬದಲಾಗಿ ದೈವಿಕ ಮಕ್ಕಳು 
ಮತ್ತು ಅದ್ಭುತಕರವಾದ ಮದುವೆ - ಆಧಿಕವಾದ ಮೌಲ್ಯವುಳ್ಳದ್ದನ್ನು ಆರಿಸಿಕೊಳ್ಳವುದು 
ನಮಗೆ ಅಗತ್ಯವಾಗಿದೆ. 


ಸಮಯದ ಸಮತೋಲನ ಮಾಡಲೂ ಪ್ರಜ್ಞೆಯುಳ್ಳ ಪ್ರಯತ್ನ ಮಾಡಿರಿ. 


ಸವಾಲುಗಳು ಮತ್ತು ಒತ್ತಡಗಳು ಬಹಳ ದೊಡ್ಡದಾಗಿರುವಾಗಲೂ, ದೇವರೊಂದಿಗೆ ಸಮಯ, 
ಮನೆಯಲ್ಲಿ ಸಮಯ, ದೇವರ ಮನೆಯಲ್ಲಿ ಸಮಯ ಮತ್ತು ಕೆಲಸದ ಸಮಯವನ್ನು 
ಸೂಕವಾಗಿ ಚೈತನ್ಯಗೊಳಿಸಬೇಕು ಮತ್ತು ನಮ್ಮ ಸಮಯವನ್ನು ವಿತರಿಸಲು ನಿರಂತರ 
ಪ್ರಯತ್ನ ಮಾಡಬೇಕು ಮತ್ತು ಒಂದು ಪ್ರಜ್ಞಿಯುಳ್ಳವರಾಗಿರುವುದು ಅಗತ್ಯವಾಗಿದೆ. 
ಹಿಮಿಯವರು ನನಗೆ ಇದರ ಕುರಿತು ವಿರಂತರವಾಗಿ ನೆನಪಿಸುತಾರೆ ಮತ್ತು ಇದನ್ನು 
ಯಾವಾಗಲೂ ನಾನು BOCS A ಕೊಳ್ಳತ್ತಿರುತ್ತೇನೆ. 


ಇಬ್ಬರ ಬಲವನ್ನು ಬೆಳೆಸಿಕೊಳ್ಳಬೇಕು. 


ಪ್ರಸಂಗಿ 4: 9-12 

9 ಒಬ್ಬನಿಗಿಂತ ಇಬ್ಬರು ಲೇಸು ಅವರ DOWNS, ಒಳ್ಳೆಯ ಲಾಭ 

10 ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ 
ದುರ್ಗತಿಯೇ 


19 


ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


11 ಮತ್ತು ಒಬ್ಬನ ಮಗುಲಲ್ಲೊಬ್ಬನು ಮಲಗಿಕೊಂಡರೆ ಇಬ್ಬರಿಗೂ ಬೆಚ್ಚಗಾಗುವುದು ಒಂಟಿಗನಿಗೆ ಹೇಗೆ 
ಬೆಚ್ಚಗಾದೀತು 

12 ಒಬ್ಬಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು ಮೂರು ಹುರಿಯ ಹಗ್ಗ ಬೇಗ 
ಕಿತ್ತು ಹೋಗುವುದಿಲ್ಲವಷ್ಟೆ. 


ಇಬ್ಬರ ಬಲವಿರುವಾಗ, ಅಲ್ಲಿ ಎರಡರಷ್ಟು ಬಲವಿರುತ್ತದೆ ಮತ್ತು ನಾವು ಎರಡರಷ್ಟೂ 
ಅಧಿಕವಾಗಿ ಸಾಧಿಸಲೂ ಶಕರಾಗುತ್ತೇವೆ. ಬಾಳ ಸಂಗಾತಿಗಳು ಎಲ್ಲಾ ಕ್ಲೇತುಗಳಲ್ಲಿ ಒಗ್ಗಟ್ಟಾಗಿ 
ಸೇರಿ ಬಂದರೆ ಅತ್ಯಧಿಕವಾದದ್ದನ್ನು ಒಟ್ಟಾಗಿ ಸಾಧಿಸಬಹುದು ಮತ್ತು ಒಬ್ಬರೇ ಹೋಗುವುದಕ್ಕೆ 
ಪ್ರತಿಯೊಬ್ಬರೂ ಪ್ರಯತ್ನಿಸುವುದಕ್ಕಿಂತ ಇನ್ನೂ ಉನ್ನತವಾಗಿ, ಮುಂದೆ ಮತ್ತು ಇನ್ನೂ 
ಗಟ್ಟೆಯಾಗಿ ತಳ್ಳಬಹುದು. ಗಂಡಂದಿರು ಸಹ ವಿಶೇಷವಾಗಿ ಹೆಂಡತಿಯ ಹೊರಗಡೆ 
ಉದ್ಯೋಗಸ್ಮರಾಗಿರುವಾಗ ಮನೆಯಲ್ಲಿ ಅವರ ಕರ್ತವ್ಯಗಳನ್ನು ನೆರವೇರಿಸುವುದನ್ನು 
ಕಲಿಯಬೇಕು. 


ನಮ್ಮ ಸ್ವಂತ ಜೀವಿತದಲ್ಲಿ ಏಮಿಯು ಒಬ್ಬ ಮೈದ್ಯಕೀಯ ವೈದ್ಯರಾಗಿ ತರಬೇತಿ 
ಹೊಂದಿದ್ದಾಗಲೂ ಮತ್ತು ಆಕೆಯ ತನ್ನ  ಸ್ನಾತಕೋತರ ಪದವಿಯನ್ನು 
ಮುಂದುವರೆಸುತ್ತಿದ್ದಾಗ, ನಮ್ಮ ಮಕ್ಕಳು ಸಾಕಷ್ಟು ಬೆಳೆಯವವರೆಗೂ ಆಕೆಯ ತನ್ನ ವೃತ್ತಿ 
ಜೀವನವನ್ನು ತಡೆಹಿಡಿಯಲು ಆಕೆಯು ಉದ್ದೇಶ ಪೂರ್ವಕ ಆಯ್ತೆ ಮಾಡಿದ್ದರು. ಅದು 
ಸುಲಭವಾದುದಲ್ಲ, ವಾಸ್ತವವಾಗಿ ಕೆಲವು ಸಮಯಗಳಲ್ಲಿ ಬಹಳ ನೋವುಳ್ಸದ್ಮಾಗಿತ್ತು. 
ಹೇಗಾದರೂ ಈಗ ನನ್ನ ಮಕ್ಕಳು ಪೂರ್ಣ- ದಿನದ ಶಾಲೆಯಲ್ಲಿದ್ದಾದೆ, ಏಮಿಯು ತನ್ನ ಭಾಗದ 
ಕಾರ್ಯವನ್ನು ಮಾಡಿದ್ದೇನೆಂಬ ಮತ್ತು ಆಕ ಯನ್ನು ಮಕ್ಕಳು ಅಪೇಕ್ಲಿಸಿದ್ದಂತಹ 
ಸಮಯದಲ್ಲಿ ಮಕ್ಕಳಿಗಾಗಿ ತ್ಯಾಗ ಮಾಡಿದನೆಂಬ ಸಂಪೂರ್ಣ ಭರವಸೆಯೊಡನೆ ಕೆಲಸದ 
ಸ್ಥಳಕ್ಕೆ “ಕ್ರಮೇಣವಾಗಿ ಹೆಜ್ಜೆಯನ್ನಿಟ್ಟಿರು. 


1. ಉಭಯ-ಆದಾಯದ ಕುಟಿಂಬಗಳು ಎದುರಿಸುತ್ತಿರುವ ಸಾಮಾನ್ಯ ಮೋಸಗಳನ್ನು ತಪ್ಪಿಸಲು 
ಸಹಾಯ ಮಾಡಲು ನೀವು ತೆಗೆದುಕೊಳ್ಳಬಹುದಾದ ಹೆಜ್ಜೆಗಳೇಮ? 


20 


ಆಲ್‌ ಪೀಪಲ್ಸ್‌ ಸಭೆಯೊಡನೆ ಪಾಲುಗಾರರಾಗಿರಿ 


ಆಲ್‌ ಪೀಪಲ್ಸ್‌ ಸಭೆಯ ಸೇವಕರುಗಳು ಪ್ರಮುಖವಾಗಿ ಉತ್ತರ ಬಾರತದಲ್ಲಿ (ಅ) 
ನಾಯಕರುಗಳನ್ನು ಐಬಲಗೊಳಿಸಸುವುದು. (ಆ) ಸೇವೆಗಾಗಿ dW, WA Dad, 
ತರಬೇತಿಗೊಳಿಸುವುದು (ಇ) BANS ಅಂಗವನ್ನು ಕಟ್ಟುವುದನ್ನು ಬಹಳ ಮುಖ್ಯ 
ಗುರಿಯಾಗಿರಿಸಿಕೂಂಡಿರುವ, ಭಾರತ ದೇಶದಾದ್ಯಂತ ತನ್ನ ಸ್ವಂತ ಎಲ್ಲೆ ಮೀರಿದ ಸ್ಥಳೀಯ 
ಸಭೆಯಾಗಿದೆ. ಯೌವೃನಸ್ಮರಿಗಾಗಿ ಅನೇಕ ತರಭೇತಿ ಅಧ್ಯಯನ ಸಂಕೀರ್ಣ, ಸಭಬಾಪಾಲಕರು 
ಮತ್ತು ಸಭಾ ಸೇವಕರ ಸಮಾವೇಸವನ್ನು ವರ್ಷಪೂರ್ತಿ ನಡೆಸುವುದು ಮತ್ತು ದೇವರ 
ವಾಕ್ಯದಲ್ಲಿ ಮತ್ತು ದೇವರಾತ್ಮನಲ್ಲಿ ವಿಶ್ವಾಸಿಗಳನ್ನು ಕಟ್ಟಿವ ಉದ್ದೇಶದೊಡನೆ ಭಾರತ 
ದೇಶದ ಪ್ರಾದೇಶಿಕ ಭಾಷೆಗಳು ಮತ್ತು ಇಂಗ್ಲೀಷ್‌ ಭಾಷೆಯಲ್ಲಿ ನಮ್ಮ ಸಾವಿರಾರು ಸಂಖ್ಯೆಯ 
ಪುಸ್ತಕಗಳನ್ನು ಉಚಿತವಾಗಿ ಹಂ೦ಂಚುವುದನ್ನು ಇದಕ್ಕೆ ಸೇರಿಸಲ್ಬಟ್ಟಿಂತೆ ಮಾಡುತ್ತಿದ್ದೇವೆ. 


ಇಂತಹ ಬೃಹತ್ತಾದ ಹಣದ ಒಳಗೊಳ್ಳುವಿಕೆಯನ್ನು ಮಾಡಲು ಕರ್ತನು ತಾನೇ 
ನಡೆಸುತ್ತಿದ್ದಾನೆ. ಒಂದು ಬಾರಿಯ ಆರ್ಥಿಕ ಸಹಾಯ ಅಥವಾ ಪ್ರತಿ ತಿಂಗಳ ಆರ್ಥಿಕ 
ಸಹಾಯದ ಮೂಲಕ ನೀವು ನಮ್ಮ ಜೊತೆ ಆರ್ಥಿಕ ಸಹಾಯದಲ್ಲಿ ಪಾಲುಗಾರರಾಗಲು 
ನಿಮ್ಮನ್ನು ಸ್ವಾಗತಿಸುತ್ತೇವೆ. ನಮ್ಮ ದೇಶದಾದ್ಯಂತ ಮಾಡುವ ಸೇವಾಕಾರ್ಯಗಳಿಗಾಗಿ ನೀವು 
ಕಳಿಸುವ೦ತಹ Ved, ಮೊತ್ತವು ಬಹಳವಾಗಿ ಮೆಚ್ಚುಗೆವುಳ್ಳದ್ದಾಗಿರುತದೆ. 


ನಿಮ್ಮ ಆರ್ಥಿಕ ಸಹಾಯವನ್ನು ಚೌಕ್‌ ಮೂಲಕವಾಗಿ ಕಳುಹಿಸಬಹುದು/ ನಮ್ಮ ಕಛೇರಿಯ 
ವಿಳಾಸವಾದ "ಆಲ್‌ ಪೀಪಲ್ಸ್‌ ಸಭೆ ಬೆಂಗಳೂರು" ಗೆ ಬ್ಯಾಂಕ್‌ WIP, ಗಳನ್ನು ಕೊಡಬಹುದು 
ಅಥವಾ ನಮ್ಮ ಬ್ಯಾಂಕಿನ ಖಾತೆಯ ವಿವರಗಳನ್ನು ಉಪಯೋಗಿಸಿ ನೇರವಾಗಿ ಬ್ಯಾಂಕ್‌ 
ಮೂಲಕ ನಿಮ್ಮ ಕಾಣಿಕೆಗಳನ್ನು ವರ್ಗಾಹಿಸಬಹುದು. 


Account Name: All Peoples Church 

Account Number: 0057213809, 

IFSC Code: CITIO000004 

Bank : Citibank N.A. 506-507, Level 5 Prestige Meridian 2,#30. M.G. Road 
Banglore — 560 001 


ದಯವಿಟ್ಟಿ ಗಮನಿಸಿ: ಆಲ್‌ ಪೀಪಲ್ಸ್‌ ಸಭೆಯು FCRA ಅನುಮತಿ ಹೊಂದಿಲ್ಲ ಮತ್ತು 
ಭಾರತೀಯ ನಾಗರೀಕರಿಂದ ಮಾತ್ರ ಬ್ಯಾಂಕ್‌ ಕಾಣಿಕೆಗಳನ್ನು ಅಂಗೀಕರಿಸುತ್ತಿದ್ದೇವೆ. ನಿಮ್ಮ 
ಕಾಣಿಕೆಗಳನ್ನು ಕೊಡುವಾಗ, ಆಲ್‌ ಪೀಪಲ್ಸ್‌ ಸಭೆಯ ಯಾವ ಕ್ಲೇತ್ರದಲ್ಲಿ ನಿಮ್ಮ ಕಾಣಿಕೆಯು 
ಉಪಯೋಗಿಸಬೇಕೆಂಬುದಾಗಿ Yad, ಅಪೇಕತ್ಲೆಯನ್ನು ತಿಳಿಯಪಡಿಸಬಹುದು. 


ದಯವಿಟ್ಟಿ ನಮಗಾಗಿ ಮತ್ತು ನಮ್ಮ ಸೇವೆಗಾಗಿ ಪ್ರಾರ್ಥಿಸಿರಿ! ಧನ್ಯವಾದಗಳು ಮತ್ತು ದೇವರು 
ನಿಮ್ಮನ್ನು ಆಶೀರ್ವದಿಸಲಿ! 


ಆಲ್‌ ಪೀಪಲ್ಸ್‌ ಸಭೆಯ ಬಗ್ಗೆ 


ನಮ್ಮ ಬೆಂಗಳೂರು ನಗರದಲ್ಲಿ ಉಪ್ಪು ಮತ್ತು ಬೆಳಕು ಆಗಿರಬೇಕೆಂದು ಮತ್ತು ಭಾರತ, ಪ್ರಪಂಚದ 
ಎಲ್ಲಾ ರಾಷ್ಟ್ರಗಳಿಗೂ ಧ್ವನಿ ಆಗಿರಬೇಕೆಂದು ಆಲ್‌ ಪೀಪಲ್ಸ್‌ ಸಭೆಯ ದರ್ಶನವಾಗಿದೆ. 


ನಾವು, ಆತನ ಪವಿತ್ರಾತನ ಪ್ರಮಾಣಿಕರಣ ಮತ್ತು ರಾಜಿ ಹೊಂದದ, ಅಭಿಷೇಕಹೊಂದಿದ ದೇವರ 
ವಾಕ್ಯವನ್ನು ಪರಿಪೂರ್ಣವಾಗಿ BAIS ಪಡಿಸುವ HBS ಹೊಂದಿದ್ದೇವೆ. ನಾವು ಒಳ್ಳೆಯ ಸಂಗೀತ, 
ಸೃಜನಾತಕ ಪ್ರಸ್ತುತಿ, ಪ್ರತಿಭಾವಂತ ಸಮರ್ಥನೆಗಳು, ಸಮಕಾಲೀನ ಸೇವಾ ತಂತ್ರಗಳು, ಇತ್ತೀಚಿನ 
ತಂತ್ರಜ್ಞಾನ ಮುಂತಾದವುಗಳು, ದೈವದತ್ತ ವಿಧಾನ ಹೊಂದಿದ ದೇವರ ವಾಕ್ಯವನ್ನು ಪವಿತ್ರಾತ್ಮನ 
ಸೂಚಕ ಕಾರ್ಯ, ಅಧ್ಭುತಕಾರ್ಯ, ಮಹಾತಾರ್ಯ ಮತ್ತು ಪವಿತ್ರಾತ್ಸ್ನನ ವರದಲ್ಲಿ ಸಾರುವುದನ್ನು 
ಬದಲಿಸಲು ಸಾಧ್ಯವಿಲ್ಲವೆಂದು ನಂಬುತ್ತೇವೆ ( ಕೊರಿಂಥದವರಿಗೆ 2:4-5; ಇಬ್ರಿಯರಿಗೆ 2:3-4). ಯೇಸು 
ನಮ್ಮ ಉದ್ದೇಶ, ದೇವರ ವಾಕ್ಯ ನಮ್ಮ ವಿಷಯ, ಪವಿತ್ರಾತ್ಮನ ಬಲ ನಮ್ಮ ಕುಮ, ಜನರು ನಮ್ಮ 
ಅನುರಾಗ, BAW ಮಾದರಿಯ ಪಫ್ರೌಢತೆಯು ನಮ್ಮ ಗುರಿಯಾಗಿದೆ. 


ಆಲ್‌ ಪೀಪಲ್ಸ್‌ ಸಭೆಯು ಭಾರತದಲ್ಲಿ ಅನೇಕ ಸಭೆಗಳನ್ನು ಹೊಂದಿದೆ ಮತ್ತು ಹೊಸ ಸಭೆಗಳು 
ನಿಯತಕಾಲಿಕವಾಗಿ ಸ್ಮಾಪಿಸಲ್ಪಡುತ್ತಿವೆ. ಪ್ರಸಕವಾದ ಪಟ್ಟಿಯನ್ನು ಪಡೆಯಲು ಮತ್ತು ಆಲ್‌ 


ಪೀಪಲ್ಸ್‌ ಸಭೆಯ ಸ್ಥಳಗಳ ಬಗ್ಗೆ ಮಹಿತಿಗಳನ್ನು ಪಡೆದುಕೊಳ್ಳಲು, ನಮ್ಮ ವೆಬ್‌ ಸೈಟ್‌ ನ್ನು 
AOBSEO. www.apewo.org/locations © Contact@apewo.org ಗೆ ಇ-ಮೇಲ್‌ ಕಳುಹಿಸಿರಿ. 








ಉಚಿತ ಪ್ರಕಾಶನಗಳು ಮತ್ತು ಸಂಗ್ರಹಗಳು 


ಕೆಲಸದ ಕಡೆಗೆ ಸತ್ಯವೇದದ ನೋಟ 
ನಿನ್ನ ಕರೆಯನ್ನು ಕಡೆಗಣಿಸದಿರು 
ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡ 
ವಿಶ್ವಾಸಿಗಳನ್ನು ಸಜ್ಜುಗೊಳಿಸುವುದು 


ವೈಯುಕ್ತಿಕ ಮತ್ತು ತಲೆಮಾರಿನ ಬಂಧನಗಳನ್ನು- 


“ಮುರಿಯುವುದು 

ನಿಮ್ಮ ಸಬಾಪಾಲಕರಿಗೆ 

ಹೇಗೆ ಸಹಾಯ ಮಾಡುವುದು 

ದೇವರ ರಾಜ್ಯ ಕಟ್ಟುವವರು 
ಪರಲೋಕವೆಂದು ಕರೆಯಲ್ಪಡುವ VBA 
ದೇವರ ಉದ್ದೇಶಗಳಿಗೆ ಜನ್ಮಕೊಡುವುದು 
ಬೇರುಗಳಿಗೆ ಕೊಡಲಿ ಹಾಕುವುದು 

ನಿಮ್ಮ ಜೀವಿತಕ್ಕಿರುವ ದೇವರ ಉದ್ದೇಶವನ್ನು- 
-ನೆರವೇರಿಸುವುದು. 

ಉಜ್ಮೀವನದಲ್ಲಿ ಒಂದು ಸಭ 

ದೇವರ ಪ್ರಸನ್ನತೆ 

ಜ್ಮಾನ,ಪ್ರಕಟಿನೆ ಮತ್ತು ಬಲದ ಆತ್ಮನು 


ದೇವರು ಒಳ್ಳೆಯ ದೇವರಾಗಿದ್ದಾನೆ 
ಪಡೆದುಕೊಳ್ಳವುದು 
ಆಸ್ಲಿವಾರಗಳು ಬಾಗ-1 

ತೆರೆದ ಪರಲೋಕಗಳು 

ಜೀವನದ ರಾತ್ರಿಯ ಸಮಯಗಳು 
ಪ್ರಾಮಾಣಿಕತೆ 

ದೇವರ ರಾಜ್ಯ 

ಪ್ರಾಚೀನ ಹೆಗುರುತು 

ಯೇಸುವಿನ ಪ್ರಬಲ ಹೆಸರು 
ಮನಸ್ಸಿನ ಬಿಜಯ 


ನಾವು WAVE), ಯಾರಾಗಿದ್ದೇವೆ 
ಪರಿವರ್ತನೆ 

ಗೌರವದ ಸಂಕೇತ 

ದೇವರ ಮನೆ 

ಮದುವೆ ಮತ್ತು ಕುಟಿಂಬ 
ದೈವಿಕ ದಯೆ 


ದೈವಿಕ ಕಮ -ನಗರ ವ್ಯಾಪ್ತಿ ಸಭೆಗಳಲ್ಲಿ 
ಶುದ್ಧೀಕರಿಸುವ BOS 

ಬದ್ಮತೆಯ ಬಲ 

ಜಗಳ ರಹಿತವಾದ ಜೀವಿತ ಜೀವಿಸುವುದು 
ಕೆಲಸ ಮತ್ತುಆದರ ಮೂಲ ವಿನ್ಯಾಸ 
ನಾವು ವಿಭಿನ್ನರು 


ತಂದೆಯ ಪ್ರೀತಿ 
ನಮ್ಮ ವಿಮೋಚನೆ 
ಆತ್ಮಿಕವಾಗಿಮನಸುಳ್ಳವರಾಗಿರುವುದು - 
- ಲೌಕಿಕಜ್ಞಾನವಂತರಾಗಿರುವುದು 
ದೇವರ ಮಾರ್ಗದರ್ಶನ 


ಪವಿತ್ರಾತ್ಮದಲ್ಲಿ ದೀಕ್ಲಾಸ್ನಾನ 

ಪ್ರತಿ ಉದ್ದೇಶಕ್ಕೂ ಒಂದು ಸಮಯವಿದೆ 
ಶ್‌! ಹರೆಟೆ ಬೇಡ 

ದೇವರ ವಿಮೋಚನ ಹೃದಯ 
ಪವಿತ್ರಾತ್ಮನ ವರಗಳು 

ಕೆಲಸದ ಸ್ಥಳದಲ್ಲಿನ ಸ್ಪೀಯರು 


ಉಚಿತ ಇ- ಪುಸ್ತಕಗಳು ನಮ್ಮ ಚರ್ಚ್‌ ವೆಬ್‌ ಸೈಟ್‌ apcwo.org/publications. ನಿಂದ ನಮ್ಮ ಎಲ್ಲಾ 
ಪುಸಕಗಳ ಪಿ.ಡಿ.ಎಫ್‌ ಅನುವಾದನ್ನು ಉಚಿತವಾಗಿ ಸಂಗಹಿಸಲು ದೊರೆಯುತ್ತವೆ ಇತರೆ ಪ್ರಾದೇಶಿಕ 
ಬಾಷೆಗಳಲ್ಲೂ ಸಹ ಈ ಪುಸ್ತಕಗಳು ದೊರೆಯುತ್ತದೆ.ಇಂತಹ ಉಚಿತ ಪುಸ್ತಕಗಳಿಗಾಗಿ ಇ -ಮೇಲ್‌ 
ಅಥವಾಅಂಚಿಯಮೂಲಕವಾಗಿನಮ್ಮನ್ನುಸಂ೦ಪರ್ಕಿಸಹುದಾಗಿದೆ.bookrequest@apcwo.org ಉಚಿತ 


ಆಡಿಯೋ,ವಿಡಿಯೋ ಸಂದೇಶಗಳು 


ಟಿಪ್ಪಣಿಗಳಿಗಾಗ್ಗಿ ನಮ್ಮ ವೆಬ್‌ 


ಸೈಟಿನ್ನುಸ೦ಪರ್ಕಿಸಿ(೩pwಂ.೦rಕ/sermons)ಮತ್ತು ಇತರೆ ಅನೇಕ ಅಧ್ಯಯನ ಸಂಗಹ ಬಳಸಹುದು. 


ನಿಮ್ಮನ್ನು ಪ್ರೀತಿಸುವ ದೇವರನ್ನು ನೀವು ತಿಳಿದಿದ್ದೀರೋ? 


ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ, ದೇವರು ಮನುಷ್ಯನಾಗಿ ಭೂಲೋಕಕ್ಕೆ 
ಬಂದನು. ಆತನ ಹೆಸರು ಯೇಸು. 

ಆತನು ಪಾಪರಹಿತ ಜೀವನ ನಡೆಸಿದನು. ಯೇಸುವು ಶರೀರಧಾರಿಯಾದ 
ದೇವರಾಗಿದ್ದದರಿಂದ ಆತನು ಹೇಳಿದ್ದರಲ್ಲಿ, ಮಾಡಿದ್ದರಲ್ಲಿ ದೇವರನ್ನು ನಮಗೆ 
ಪ್ರಚುರಪಡಿಸಿದ್ದಾನೆ. ಆತನು ಆಡಿದ ಮಾತುಗಳು ಸ್ವತಃ ದೇವರ ಮಾತುಗಳೇ ಆಗಿದ್ದವು. ಆತನು 
ಮಾಡಿದ ಎಲ್ಲಾ ಕಾರ್ಯಗಳು ದೇವರ ಕಾರ್ಯಗಳೇ - ಯೇಸು ಭೂಲೋಕದಲ್ಲಿ ಅನೇಕ 
ಅದ್ಭುತ ಕಾರ್ಯಗಳನ್ನು ಮಾಡಿದನು. ರೋಗಗಳಲ್ಲಿ ನರಳುತ್ತಿದ್ದವರನ್ನು ಆತನು 
ಗುಣಪಡಿಸಿದನು. ಕುರುಡರಿಗೆ ಕಣ್ಣುಕೊಟ್ಟಿನು. ಕಿವುಡರನ್ನು ಮುಟ್ಟಿ ಕಿವಿಕೇಳುವಂತೆ 
ಮಾಡಿದನು. ಕುಂಟಿರನ್ನು ನಡೆದಾಡುವಂತೆ ಮಾಡಿದನು. ಎಲ್ಲಾ ಬಗೆಯ ರೋಗಗಳನ್ನು 
ವಾಸಿಮಾಡಿದನು. ಹಸಿದ ಜನರಿಗೆ ಐದುರೊಟ್ಟೆ, ಎರಡು ಮೀನುಗಳಿಂದ ಉಣ್ಣಲು 
ಬಡಿಸಿದನು. ಸಮುದ್ರದ ಮೇಲೆ ನಡೆದನು, ಸಮುದ್ರದ ಬಿರುಗಾಳಿಯನ್ನು ಶಾಂತಗೊಳಿಸಿದನು, 
ಇನ್ನು ಅನೇಕ ಮಹತ್ಕಾರ್ಯಗಳನ್ನು ಮಾಡಿದನು. 


ಈ ಎಲ್ಲಾ ಕಾರ್ಯಗಳು,ದೇವರು, ಒಳ್ಳೆಯ ದೇವರಾಗಿದ್ದಾನೆ , ಆತನು 
ಜನರೆಲ್ಲರೂ,  ಆರೋಗ್ಯದಿಂದಲೂ, ಸಂತೋಷದಿಂದಲೂ  ಕೇಮದಿಂದಲೂ 
ಇರಬೇಕೆಂದು ಬಯಸುತ್ತಾನೆ. ದೇವರು, ಜನರ ಎಲ್ಲಾ ಕೊರತೆಗಳನ್ನು ಪೂರೈಸುತ್ತಾನೆ 
ಮತ್ತು ನೀಗಿಸುತ್ತಾನೆ DOD) ನಮಗೆ ಪ್ರಕಟೆಸುತ್ತವೆ. 


ಆದದರಿಂದ ದೇವರು ಯಾಕ ಮನುಷ್ಯನಾಗಿ ಈ  ಲೋಕಕ್ಕಿ ಬರಲು 
ತೀರ್ಮಾನಿಸಿದನು? ಯೇಸುವು ಯಾಕ ಬಂದನು? 


ನಾವೆಲ್ಲರೂ ಪಾಪ ಮಾಡಿದ್ದೇವೆ. ದೇವರ ದೃಷ್ಟಿಯಲ್ಲಿ ಅಂಗೀಕಾರವಾಗದ ಅನೇಕ 
ಕಾರ್ಯಗಳನ್ನು ಮಾಡಿದ್ದೇವೆ. ಪಾಪವು ಅದರ ಕಾರ್ಯಫಲವನ್ನು ಹೊಂದಿದೆ. ಪಾಪವು 
ದೇವರಿಗೂ, ನಮಗೂ ನಡುವೆಯಿರುವ ಕದಲಿಸಲಾಗದ ಅಡ್ಡ ಗೋಡೆಯಾಗಿದೆ. ಪಾಪವು 
ನಮ್ಮನ್ನು ದೇವರಿಂದ ಬೇರ್ಪಡಿಸುತ್ತದೆ. ನಮ್ಮನ್ನು ಸೃಷ್ಟಿಸಿದ ದೇವರನ್ನು ತಿಳಿಯಲು ಮತ್ತು 
ಅರ್ಥಭರಿತ ಸಂಬಂಧವನ್ನು ಆತನೊಂದಿಗೆ ಹೊಂದಿಕೂಳ್ಳವುದನ್ನು ಪಾಪವು ತಡೆದು 
ಹಿಡಿಯುತ್ತದೆ. ಆದುದರಿಂದ ನಮ್ಮಲ್ಲಿ ಅನೇಕರು ನಬಿರರ್ಥಕವಾದ ಬೇರೆ ವಿಷಯಗಳಿಂದ ಈ 
ಶೂನ್ಯವನ್ನು ತುಂಬಿಸಲು ಪ್ರಯತ್ನಿಸುತ್ತೇವೆ. 


ನಮ್ಮ ಪಾಪದ ಮತ್ತೊಂದು ಫಲವೇನೆಂದರೆ ನಮ್ಮನ್ನು ದೇವರಿಂದ ನಿತ್ಯಕ್ಕೂ 
ಬೇರ್ಪಡಿಸುತ್ತದೆ. ದೇವರ ನ್ಯಾಯಸ್ಥಾನದಲ್ಲಿ ಪಾಪದ ಶಿಕ್ಷೆ ಮರಣವಾಗಿದೆ. ಮರಣವು 
ನಮ್ಮನ್ನು ನರಕದಲ್ಲಿ ದೇವರಿಂದ ಶಾಶ್ವತವಾಗಿ ಅಗಲಿಕೆಗೊಳಿಸುತ್ತದೆ. ಅಥವಾ 
ದೂರಸರಿಯುವಂತೆ ಮಾಡುತದೆ. 


ಆದರೆ ನಮಗಿರುವ ಶುಭ ಸಮಾಚಾರವೇನೆಂದರೆ ನಾವು ಪಾಪಗಳಿಂದ 
ಸ್ವತಂತ್ರರಾಗಬಹುದು ಮತ್ತು ದೇವರೊಂದಿಗೆ ನವೀಕೃತಗೊಳ್ಳಬಹುದು. ಸತ್ಯವೇದವು 
“ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ 
ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ” ಎಂದು ಹೇಳುತ್ತದೆ. (ರೋಮಪುರ 6:23) ಯೇಸು 
ಪ್ರಪಂಚದ ಪಾಪಗಳಿಗೆ, ಶಿಲುಬೆಯ ಮೇಲೆ ಪ್ರಾಣಕೊಡುವ ಮೂಲಕ ಪಾಪದ ವಶದಿಂದ 
ಎಲ್ಲರನ್ನು ಬಿಡುಗಡೆಮಾಡಿದ್ದಾನೆ. ಮೂರನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. 
ಜೀವಿಸುವವನಾಗಿ ಅನೇಕರಿಗೆ ಕಾಣಿಸಿಕೊಂಡನು. ಮತ್ತು ಪರಲೋಕಕ್ಕೆ ಏರಿ ಹೋದನು. 


ದೇವರು, ಕರುಣೆ,ಪ್ರೀತಿಯುಳ್ಳ ದೇವರು. ಯಾವನಾದರೂ ನರಕದಲ್ಲಿರಬೇಕೆಂದು 
ಆತನು ಬಯಸುವ ದೇವರಲ್ಲ ಆತನು, ಇಡೀ ಮನುಷ್ಯ ಕುಲವು ಪಾಪದ ಬಂಧನದಿಂದ 
ಸ್ವತಂತ್ರಗೊಳ್ಳಲು, ಪಾಪದ ಶಾಶ್ವತ ದೋಷ ಫಲಗಳಿಂದ ಬಿಡುಗಡೆ ಹೊಂದುವಂತೆ, ಮಾರ್ಗ 
ಮಾಡಿಕೊಡಲು ಬಂದನು. ಆತನು ಪಾಪಿಗಳನ್ನು ರಕ್ಷಿಸಲು ಬಂದನು. ನನ್ನಂತೆಯೇ, 
ನಿಮ್ಮಂತೆಯೇ, ಜನರನ್ನು ಪಾಪದಿಂದ ನಬಿತ್ಯತ್ವ್ತದ ಮರಣದಿಂದ ಬಿಡುಗಡೆ ಮಾಡಲು 
ಬಂದನು. 


ಈ ಉಚಿತವಾದ ಪಾಪಗಳ ಕ್ಷಮಾಪಣೆಯನ್ನು ಪಡೆಯಬೇಕಾದರೆ ನಾವು ಒಂದೇ 
ಒಂದು ವಿಷಯವನ್ನು ಮಾಡಬೇಕೆಂದು ಸತ್ಯವೇದ ಹೇಳುತ್ತದೆ. ನೀನು ಯೇಸು ಕ್ರಿಸ್ತನು 
ಶಿಲುಬೆಯ ಮೇಲೆ ಮಾಡಿದೆಲ್ಲವನ್ನು ಅಂಗೀಕರಿಸಿಕೊಳ್ಳಬೇಕು. ಮತ್ತು ಸಂಪೂರ್ಣ, 
ಯಥಾರ್ಥ ಹೃದಯದಿಂದ ಯೇಸುವನ್ನು ನಂಬಬೇಕು. 

“ ಆತನಲ್ಲಿ ನಂಬಿಕೆಯಿಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ 
ಪರಿಹಾರವನ್ನು ಹೊಂದುವನು” (ಅಪೊಸ್ತಲರ ಕೃತ್ಯ 10:43) 


‘ ನೀನು ಯೆಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆಮಾಡಿಕೊಂಡು ದೇವರು 
ಆತನನ್ನು ಸತ್ತವರೊಳಗೆ ಎಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ 
ರಕ್ಷಣೆಯಾಗುವುದು ಎಂಬುದೇ” (ರೋಮಾಪುರದವರಿಗೆ 10:9). 


ನೀವು ಸಹ ಯೇಸು ಕ್ರಿಸ್ತನನ್ನು ನಂಬಿದರೆ ಬಿಮ್ಮ ಪಾಪಗಳಿಗೆ ಕಮಾಪಣೆಯನ್ನು 
ಮತ್ತು ಪರಿಹಾರಗಳನ್ನು ಹೊಂದಿಕೊಳ್ಳಬಹುದು. 


ಯೇಸುವಿನ ಮೇಲೆ ನಂಬಿಕೆಯಿಡಲು, ಮತ್ತು ಆತನು ನಿಮಗೋಸ್ಕರ ಶಿಲುಬೆಯ ಮೇಲೆ 
ಮಾಡಿದ ಕಾರ್ಯಗಳಲ್ಲಿ ನಂಬಿಕೆಯಿಟ್ಟಿ ತೀರ್ಮಾನ ತೆಗೆದುಕೊಳ್ಳಲು ಈ ಮುಂದಿನ 
ಪ್ರಾರ್ಥನೆಯು ಸಹಾಯ ಮಾಡುವುದು. ಯೇಸು ಕ್ರಿಸ್ತನು ನಿಮಗಾಗಿ ಏನು ಮಾಡಿದನೆಂದೂ 
ಮತ್ತು ನಿಮ್ಮ ಪಾಪಗಳ ಕ್ಷಮಾಪಣೆ ಮತ್ತು ಶುದ್ದೀಕರಣವನ್ನು ಹೊಂದಿಕೂಳ್ಳುವಂತೆಯೂ 
ಮತ್ತು ನಿಮ್ಮ ಅಂಗೀಕಾರವನ್ನು ತೋರಿಸುವಂತೆಯೂ ಸಹಾಯ ಮಾಡುತ್ತದೆ. ಈ ಪ್ರಾರ್ಥನೆ 
ಬರೀ ಮಾರ್ಗದರ್ಶಿಯಾಗಿದೆ. ನಿಮ್ಮ ಸ್ವಂತ ಮಾತುಗಳಲ್ಲಿ ಪ್ರಾರ್ಥಿಸಬಹುದು. 


ಪ್ರಿಯ ಕರ್ತನಾದ ಯೇಸುವ, ಇಂದು ನೀನು ನನಗಾಗಿ ಶಿಲುಬಿ ಮೇಲೆ ಮಾಡಿದ್ದನ್ನು 
ಅರ್ಥಮಾಡಿಕೊಂಡಿದ್ದೇನೆ. ನೀನು ನನಗಾಗಿ ಪ್ರಾಣ ಕೊಟ್ಟೆ. ನನಗಾಗಿ ನಿನ್ನ ಪವಿತ್ರವಾದ OB, 
ಸುರಿಸುವ ಮೂಲಕ ನನ್ನ ಪಾಪಗಳ ಪ್ರಾಯಶ್ಚಿತ ಮಾಡಿದಿ, ಇದರಿಂದ ನಾನು 
ಫ್ಲಮಿಸಲ್ಪಟ್ಟೆನು. ಯಾರು ಯಾರು ಆತನ ಮೇಲೆ ನಂಬಿಕೆಯಿಟ್ಟಿರೊ, ಅವರು ಪಾಪಗಳ 
ಕ್ಲಮಾಪಣೆ ಹೊಂದಿದರು ಎಂದು ಸತ್ಯವೇದವು ನನಗೆ ತಿಳಿಸುತ್ತದೆ. 


ಈ ದಿನ ನಾನು ನಿನ್ನನ್ನು ನಂಬುತ್ತೇನೆ. ನೀನು ನನಗಾಗಿ ಸಾಯುವುದರ ಮೂಲಕವೂ, 
ಮೂರನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬಂದದ್ದರ ಮೂಲಕವೂ ನೀನು ಮಾಡಿದ್ದನ್ನು 
ಅಂಗೀಕರಿಸಿಕೊಳ್ಳುತ್ತೇನೆ. 

ನನ್ನ ಒಳ್ಳೆಯ ಕೆಲಸಗಳಿಂದಲೂ, ಬೇರೊಬನಿಂದಲೂ ನನ್ನನ್ನು ರಕ್ಲಿಸಿಕೊಳ್ಳಲು 
ಆಗುವುದಿಲ್ಲ. ನಾನು ನನ್ನ ಪಾಪಗಳ ಕ್ಷಮಾಪಣೆ ಸಂಪಾದಿಸಲು ಸಾಧ್ಯವಿಲ್ಲ. 


ಈ ದಿನ ನಾನು ನನ್ನ ಹೃದಯದಿಂದ ನಂಬಿ ನನ್ನ ಬಾಯಿಂದ * ನೀನು ನನಗಾಗಿ ಸತ್ತೇ ನನ್ನ 
ಪಾಪಗಳ ಪ್ರಾಯಶ್ಚಿತ್ತ ಮಾಡಿದ್ದಿ. ಮರಣದಿಂದ ಜೀವಿತನಾಗಿ ಎದ್ದು ಬಂದಿದ್ದಿ ಎಂಬ 


ನಿನ್ನಲ್ಲಿ ಇಟ್ಟಿ ನಂಬಿಕೆಯಿಂದ, ನನ್ನ ಪಾಪಗಳ ಕ್ಷಮಾಪಣೆ, ಶುದ್ದೀಕರಣ ಪಡೆದುಕೊಂಡೆ" 
ಎಂದು ಹೇಳುತ್ತೇನೆ. 


ಯೇಸುವೇ ನಿನಗೆ ವಂದನೆಗಳು. ನಿನ್ನನ್ನು ಪ್ರೀತಿಸಲು ಸಹಾಯ ಮಾಡು. ನಿನ್ನನ್ನು ಇನ್ನೂ 
ತಿಳಿಯಲು ಮತ್ತ ನಿನಗೆ ನಂಬಿಗಸ್ನನಾಗಿರಲು ಸಹಾಯ ಮಾಡು. ಆಮೆನ್‌ 


ಆಲ್‌ Sewers, ಚರ್ಚ್‌ 
ಸತ್ಯವೇದ ಶಾಲೆ ಮತ್ತು ಸೇವಾ ತರಬೇತಿ ಕೇಂದ್ರ 





Bible College 


SMUG © 4S CLA 


ಆಲ್‌ ಪೀಪಲ್ಸ್‌ ಸಭೆಯ ಸತ್ಯವೇದ ಶಾಲೆ ಮತ್ತು ಸೇವಾ ತರಬೇತಿ ಕೇಂದ್ರವು (APC-BC) ಭಾರತದ ಬೆಂಗಳೂರಿನಲ್ಲಿದೆ. 
ದೇವರ ವಾಕ್ಯದ ಬೌದ್ದಿಕವಾದ ಉತ್ತೇಜಿಸುವಿಕೆಯ ಅಧ್ಯಯನ ಮತ್ತು ಸಿದ್ಧಾಂತಗಳ ಉತ್ತಮವಾದ ದೈವಿಕ 
ಸಿದ್ಧಾಂತಗಳೊಡನೆ ಪವಿತ್ರಾತ್ಮನ ಅತ್ಯದ್ಭುತಕರವಾದ ಬಲದಲ್ಲಿ ಸೇವೆ ಮಾಡಲೂ ಸಜ್ಜುಗೊಳಿಸುವುದು ಮತ್ತು 
ಆತ್ಮನಿಂದ ತುಂಬಿದ ಅಭಿಷೇಕ ಹೊಂದಿದ್ದ- ತರಬೇತಿಯನ್ನು ಪಡೆದುಕೊಳ್ಳವುದನ್ನು ಒದಗಿಸುತ್ತೇವೆ. ಒಬ್ಬ 
ವ್ಯಕ್ತಿಯನ್ನು ದೈವಿಕ ಗುಣನಡತೆಗೆ ಒತ್ತು ನೀಡುವಂತಹ ಸೇವೆಗಾಗಿ ದೇವರ ವಾಕ್ಯದಲ್ಲಿ ಆಳವಾಗಿ 
ಬೇರೂರುವುದಕ್ಕಾಗಿ, ಮತ್ತು ಕರ್ತನೊಂದಿಗಿನ ನಿಕಟವಾದ ಸಂಬಂಧದಲ್ಲಿ ಹೊರ ಹರಿಯುವಂತಹ 
ಅದ್ಭುತಗಳು, ಸೂಚಕ ಕಾರ್ಯಗಳು ಮತ್ತು ಮಹತ್ಕಾರ್ಯಗಳನ್ನು ಬಲಯುತವಾಗಿ ಪ್ರದರ್ಶಿಸಲು ಅವರನ್ನು 
ಅಭಿವೃದ್ಧಿಪಡಿವುದನ್ನು ನಾವು ನಂಬುತ್ತೇವೆ. 


ಏ.ಪಿ.ಸಿ-ಬಿ.ಸಿ.ಯಲ್ಲಿ ಉತ್ತಮವಾದ ಬೋಧನೆಗಳ ಜೊತೆಗೆ ದೇವರ ಪ್ರೀತಿಯನ್ನು ಪ್ರದರ್ಶಿಸುವುದು, ಅಭಿಷೇಕ 
ಮತ್ತು ಪವಿತ್ರಾತ್ಮನ ಪ್ರಸನ್ನತೆ ಮತ್ತು ದೇವರ ವಾಕ್ಯದ ಅತ್ಯದ್ಭುತಕರ ಕಾರ್ಯಗಳಿಗೆ ನಾವು ಒತ್ತು ಕೊಡುತ್ತೇವೆ. 
ಅನೇಕ ಯುವ ಪುರುಷ ಮತ್ತು ಸ್ಪೀಯರು ತರಬೇತಿ ಹೊಂದಿದ್ದಾರೆ ಮತ್ತು ಅವರ ಜೀವಿತಗಳ ಮೆಲೆ ದೇವರ 
ಕರೆಯನ್ನು ನೆರವೇರಿಸಲು ಕಳುಹಿಲ್ಬಟ್ಟೆದ್ದಾದೆ. 


ನಾವು ಮೂರು ಕಾರ್ಯಕ್ರಮಗಳು ನೀಡುತ್ತೇವೆ. 

ಒಂದು ವರ್ಷದ ಸರ್ಟಿಫಿಕೇಟ್‌ ಇನ್‌ ಥಿಯಾಲಜಿ ಮತ್ತು ಕ್ರಿಶ್ಚಿಯನ್‌ ಮಿನಿಷ್ಟಿ (C.Th.) 
ಎರಡು ವರ್ಷದ ಡಿಪ್ಲೋಮ ಇನ್‌ AKIO’ ಮತ್ತು ಕ್ರಿಶ್ಚಿಯನ್‌ ಮಿನಿಷ್ಟಿ (D.Th.) 
ಮೂರು ವರ್ಷದ ಬ್ಯಾಚುಲರ್‌ ಇನ್‌ ಥಿಯಾಲಜಿ ಮತ್ತು ಕ್ರಿಶ್ನಿಯನ್‌ ಮಿನಿಷ್ಟಿ (B.Th.) 


ತರಗತಿಗಳು ವಾರದ ಪ್ರತಿದಿನ ಸೋಮವಾರದಿಂದ ಶುಕ್ರವಾರ ಬೆಳೆಗ್ಗೆ 9ರಿಂದ ಮದ್ಯಾಹ್ನ 1 ರವರೆಗೆ ಜರುಗುತ್ತದೆ. 
ದಿನದ ವಿದ್ಯಾರ್ಥಿಗಳು, ಕೆಲಸ ಮಾಡುವ ವೃತ್ತಿಪರರು ಮತ್ತು ಮನೆಯಲ್ಲಿ ಇರುವವರು ಇಂತಹ ತರಗತಿಗಳಿಗೆ 
ಹಾಜರಾಗಬಹುದು ಮತ್ತು ಮಧ್ಯಾಹ್ನ 1 ರ ನಂತರ ಅವರ ಕೆಲಸಗಳನ್ನು ಮುಂದುವರೆಸಬಹುದು. 


ವಸತಿನಿಲಯ ಇಚ್ಛ್ಚಿಸುವ೦ತಹ ವಿದ್ಯಾರ್ಥಿ / ಬವಿದ್ಯಾರ್ಥಿನಿಯರುಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ದೊರೆಯುತ್ತದೆ. 
ವಿದ್ಯಾರ್ಥಿಗಳು ಸೇವಾಕಾರ್ಯಗಳು ವಿಶೇಷ ಸಮಾವೇಶಗಳು ಮಧ್ಯಾಹ್ನದ ಅವಧಿಗಳಲ್ಲಿ ಪ್ರಾರ್ಥನೆ ಮತ್ತು 
ಆರಾಧನೆ ಸಮಯದಲ್ಲಿ ಪ್ರತಿವಾರದ ದಿನ ಮದ್ಯಾಹ್ನ 2 ರಿಂದ 5 ರವರೆಗೆ ಭಾಗವಹಿಸಬೇಕು. ಮಧ್ಯಾಹ್ನದ 
ತರಗತಿಗಳು ದಿನದ ತರಗತಿಗಳಿಗೆ (ವಸತಿ ಬಯಸದ) ಐಚ್ಚಿಕ ವಿಷಯವಾಗಿದೆ. ಎಲ್ಲಾ ವಿದ್ಯಾರ್ಥಿಗಳು ವಾರಾಂತ್ಯದ 
ದಿನದಲ್ಲಿ ಒಂದು ಅಥವಾ ಅನೇಕ ಸ್ಥಳೀಯ ಸಭೆಗಳಲ್ಲಿ ಸೇವೆ ಮಾಡಲು ಪ್ರೋತ್ಸಾಹಿಸಲಾಗುತ್ತದೆ. 


ಸತ್ಯವೇದ ಶಾಲೆ, ಕೊಡಲ್ಬಟ್ಟಿಂತಹ ವಿವಿಧ ಕಾರ್ಯಕ್ರಮಗಳು, ಕಲಿಕಾ ವಿಷಯಾಂಶಗಳು ಮತ್ತು ಅರ್ಜಿಯನ್ನು 
ಡೌನ್‌ ಲೋಡ್‌ ಮಾಡಲು apcwo.org/biblecollege ಅನ್ನು ಸಂಪರ್ಕಿಸಿರಿ. 


APC-BC is accredited by the Nations. 


Association for Theological 





ಸ್ತ್ರೀಯರು ಕೆಲಸದ ಸ್ಥಳದಲ್ಲಿ ದುಡಿಯುವುದು ಸರಿಯೇ? ಇವರ ಕುರಿತು ಜನರು ವಿವಿಧ 
ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಸ್ತ್ರೀಯರು ಕೆಲಸದ ಸ್ಥಳದಲ್ಲಿ ದುಡಿಯುವುದು ಸರಿಯೇ? 
ಇವರ ಕುರಿತು ಜನರು ವಿವಿಧ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಕೆಲವರು ‘wad’ 
ಅನ್ನುತ್ತಾರೆ ಹಾಗೆಯೇ ಇತರರು ಇಲ್ಲ ಎಂಬುದಾಗಿ ಹೇಳುತ್ತಾರೆ. ಸ್ತ್ರೀಯರು ಮನೆಯಲ್ಲೇ 
ಇರಬೇಕು ಮತ್ತು ಹೊರಗಡೆ ಹೆಜ್ಜೆಯನ್ನಿಡಬಾರದು. ಆದರೆ ಇದರ ಕುರಿತು 
ಸತ್ಯವೇದಕ್ಕನುಸಾರವಾದ ದೃಷ್ಟಿಕೋನವನ್ನು ನಾವು ಪಡೆಯೋಣ 


ಸ್ತ್ರೀಯರ ಪ್ರಾಥಮಿಕ ಕರೆಯು ಆಕೆಯ ಗಂಡನಿಗೆ ಹೆಂಡತಿಯಾಗಿರುವುದು ಆಕೆಯ ಮಕ್ಕಳಿಗೆ 
ತಾಯಿಯಾಗಿರುವುದು ಮತ್ತು ಮನೆಯ ಯಜಮಾನಿ ಯಾಗಿಯಾಗಿರುವುದಾಗಿದೆ ಎಂಬುದಾಗಿ 
ದೇವರು ಹೇಳಿದ್ದಾನೆ. ಆದರೆ ಸ್ತ್ರೀಯರು ವ್ಯಾಪಾರದಲ್ಲಿ ತೊಡಗಿಸಿ ಕೊಳ್ಳಬಾರದೆಂಬುದಾಗಿ 
ಆತನು ಹೇಳಿಲ್ಲ ಆದ್ದರಿಂದ ವಚನ ಭಾಗಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು. 


ಸ್ರೀಯರು ಕೆಲಸದ ಸ್ಥಳದಲ್ಲಿ ಇರಬಾರದು ಎಂಬುದಾಗಿ ಸತ್ಯವೇದದಲ್ಲಿ ಎಲ್ಲಿಯು ನಿರ್ದಿಷ್ಟವಾಗಿ 
ಹೇಳಿಲ್ಲ. ಸತ್ಯವೇದದ ಅರ್ಥವಿವರಣೆಯಲ್ಲಿ ಸತ್ಯವೇದವು ಏನನ್ನಾದರೂ ವಿರೋಧಿಸದಿದ್ದರೆ, 


ಆಮೇಲೆ ಇತರೆ ಸಂಬಂಧಿತ ವಚನಭಾಗಗಳ ವ್ಯವಸ್ಥಿತ ಎಲ್ಲೆಗಳೊಡನೆ ಸರಿಯಾದ 
ತೀರ್ಮಾನವನ್ನು ನಾವು ಮಡಲೂ ದೇವರು ಅವಕಾಶ ಕೊಡುತ್ತಾನೆಂಬುದು ಇದರ ಅರ್ಥವಾಗಿದೆ. 


ಆಶಿಷ್‌ ರಾಯ್‌ಚೂರ್‌ 


All Peoples Church & World Outreach 
# 319, 2nd Floor, 7th Main, HRBR Layout, 
2nd Block, Kalyan Nagar, Bangalore 560 043 Karnataka, INDIA 


Phone: +91-80-25452617 
Email: contact@apcwo.org 
Website: apcwo.org 





